


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ ಬೆಂಗಳೂರು, ಗುರುವಾರ, ಜನವರಿ ೨೮, ೨೦೧೬ (ಮಾಘ ೮, ಶಕ ವರ್ಷ ೧೯೩೭) ಸಂಚಿಕೆ ೪ 
Volume 151 Bengaluru, Thursday, January 28, 2016 (112012 8, Shaka Varsha 1937) Issue 4 


ಭಾಗ ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 


ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 


ನಿಯಮಗಳು ಹಾಗೂ ಕರ್ನಾಟಕ ಉಚ್ಛ ನ್ಯಾಯಾಲಯವು ಮಾಡಿದ ನಿಯಮಗಳು 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಾಇ: 296: ಸ್ವೀಮರ: 2015, ಬೆ೦ಗಳೂರು, ದಿನಾಂಕ: 30.10.2015 


2005ರ ಮಾಹಿತಿ ಹಕ್ಕು ಅಧಿನಿಯಮ (2005ರ ಕೇಂದ್ರ ಕಾಯ್ದೆ 22) ಸೆಕ್ಷನ್‌ 4(ಬಿ) (ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕಾರ್ಮಿಕ ಇಲಾಖೆಯ ಸಚಿವಾಲಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟವಾದ ಕೈಪಿಡಿ ವಿವರ ಈ ಕೆಳಗಿನಂತಿರುತ್ತದೆ. 
ಕಾರ್ಮಿಕ ಸಚಿವಾಲಯದ ನಿಯಂತ್ರಣದಲ್ಲಿ ಈ ಕೆಳಗಿನ 4 ಕ್ಷೇತ್ರ ಇಲಾಖೆಗಳು ಕಾರ್ಯನಿರ್ವಹಿಸುತ್ತಿವೆ. 


1, 


ಕಾರ್ಮಿಕ ಇಲಾಖೆ - ಕಾರ್ಮಿಕ ಇಲಾಖೆಯ ಕೇಂದ್ರ ಮತ್ತು ರಾಜ್ಯ ಕಾರ್ಮಿಕ ಕಾಯ್ದೆಗಳ ಆಡಳಿತ ನಿರ್ವಹಣೆ ಮತ್ತು ಜಾರಿಗೊಳಿಸುವಿಕೆಯನ್ನು 
ನಿರ್ವಹಿಸುತ್ತಿದೆ. 

ಉದ್ಯೋಗ ಮತ್ತು ತರಬೇತಿ ಇಲಾಖೆ - ಉದ್ಯೋಗ ಮತ್ತು ತರಬೇತಿ ಇಲಾಖೆಯು ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಮೂಲಕ ತಾಂತ್ರಿಕ ಕ್ಷೇತ್ರದಲ್ಲಿ 
ಯುವ ಜನರಿಗೆ ತರಬೇತಿ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ವಿನಿಮಯ ಕೇಂದ್ರಗಳ ಮೂಲಕ ಉದ್ಯೋಗ ಮಾಹಿತಿ ಮಾರ್ಗದರ್ಶನ 
ಹಾಗೂ ನೋಂದಣಿ ಅವಕಾಶಗಳನ್ನು ಒದಗಿಸುತ್ತಿದೆ. 

ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು - ಕಾರ್ಮಿಕ ರಾಜ್ಯ ವಿಮಾ ವೈದ್ಯಕೀಯ ಸೇವೆಗಳ ಇಲಾಖೆಯು ಕಾರ್ಮಿಕರಿಗೆ 
ವೈದ್ಯಕೀಯೇತರ ಸೇವೆಗಳು ಹಾಗೂ ವೈದ್ಯಕೀಯ ಸೇವೆಗಳನ್ನು ಕಾರ್ಮಿಕರ ರಾಜ್ಯ ವಿಮಾ ಯೋಜನೆಯ ಮೂಲಕ ವಿಸ್ತರಿಸುತ್ತಿದೆ. 
ಕಾರ್ಬಾನೆಗಳು, ಬಾಯ್ಲರುಗಳು, ಕೈಗಾರಿಕಾ ಸಂರಕ್ಷತೆ ಮತ್ತು ಸ್ಥಾಸ್ಥ್ಯ ಇಲಾಖೆ - ಕಾರ್ಯಾನೆ ಮತ್ತು ಬಾಯ್ದರುಗಳ ಇಲಾಖೆಯು ಕಾರ್ಪಾನೆಗಳ 
ಕಾಯ್ದೆ ಮತ್ತು ಇಂಡಿಯನ್‌ ಬಾಯ್ಲರ್‌ ಕಾಯ್ದೆ ಹಾಗೂ ಇತರ ಕಾರ್ಮಿಕ ಕಾಯ್ದೆಗಳ ಅಡಿ ರಾಜ್ಯದಲ್ಲಿನ ಕಾರಾನೆಗಳ ಸುರಕ್ಷತಾ ಉಸ್ತುವಾರಿ 
ಔದ್ಯೋಗಿಕ ಸುರಕ್ಷತೆಯ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತದೆ. 


ಈ ಮೇಲಿನ 4 ಇಲಾಖೆಗಳಿಗೆ ಕಾರ್ಯ ಯೋಜನೆಯನ್ನು ರೂಪಿಸಿ ಆಯವ್ಯಯವನ್ನು ಒದಗಿಸುವುದು ಯೋಜನೆಗಳ ಪ್ರಗತಿಯ ಪರಿಶೀಲನೆ, 
ಇಲಾಖೆಯ ಕಾರ್ಯಗಳ ಬಗ್ಗೆ ಗಮನವಿರಿಸುವುದು, ಇಲಾಖಾಧಿಕಾರಿಗಳ ಸೇವಾನಿಯಂತ್ರಣ ಇತ್ಯಾದಿ ಇಲಾಖೆಯ ಮುಖ್ಯ ಕಾರ್ಯವಾಗಿರುತ್ತದೆ. 
(2) ಸಚಿವಾಲಯದ ವಿವರಗಳು: 

ಕಾರ್ಮಿಕ ಇಲಾಖೆಯ ಮಾನ್ಯ ಸಚಿವರ ಹೆಸರು ಮತ್ತು ವಿಳಾಸ 

(ಅ) ಶ್ರೀ ಪಿ.ಟಿ. ಪರಮೇಶ್ವರ್‌ ನಾಯಕ್‌, 

ಕಾರ್ಮಿಕ ರಾಜ್ಯ ಸಚಿವರು, ನಂ.237, 2ನೇ ಮಹಡಿ, ವಿಧಾನಸೌಧ, 

ಬೆಂಗಳೂರು-560 001. ದೂರವಾಣಿ: 080- 22258583, 22253453 (ಕಚೇರಿ), 

(ಆ) ಕಾರ್ಮಿಕ ಸಚಿವಾಲಯ ವಿಳಾಸ: 

ಅಪರ ಮುಖ್ಯ ಕಾರ್ಯದರ್ಶಿಯವರು, ನಂ. 414, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು. 
ಉಪ ಕಾರ್ಯದರ್ಶಿ -! ರವರು, ನಂ. 411, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು. 
ಉಪ ಕಾರ್ಯದರ್ಶಿ -2 ರವರು, ನಂ. 416, ಕಾರ್ಮಿಕ ಇಲಾಖೆ, 4ನೇ ಮಹಡಿ, ವಿಕಾಸ ಸೌಧ, ಬೆಂಗಳೂರು. 


(೪೪೧) 


೪೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 





ಕರ್ತವ್ಯ ಮತ್ತು ವಿಧಿಗಳು: 
ಕಾರ್ಮಿಕ ಇಲಾಖೆಯ ಮಾನ್ಯ ಕಾರ್ಮಿಕ ರಾಜ್ಯ ಸಚಿವರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುತಿದೆ. ಸಚಿವಾಲಯದ ಮಟ್ಟದಲ್ಲಿ ಅಪರ ಮುಖ್ಯ 
ಕಾರ್ಯದರ್ಶಿಯವರು ಇಲಾಖೆಯ ಆಡಳಿತವನ್ನು ನಿರ್ವಹಿಸುತ್ತಾರೆ. 
ಆಡಳಿತ ಕರ್ತವ್ಯಗಳು: 

ಕರ್ನಾಟಕ ಸರ್ಕಾರದ (ಕೆಲಸಗಳ ಹಂಚಿಕೆ) : ನಿಯಮಗಳು 1977ರ ಅನುಸೂಚಿ ೨0/(ಎ ರಂತೆ ಈ ಕೆಳಕಂಡ ಕೆಲಸಗಳು ಕಾರ್ಮಿಕ ಇಲಾಖೆಗೆ 
ಹಂಚಿಕೆಯಾಗಿದ್ದು, ಇಲಾಖೆಯಲ್ಲಿ ಆ ವಿಷಯಗಳನ್ನು ನೋಡಿಕೊಳ್ಳಲು ವಿಶೇಷತಃ ಉಪ ಕಾರ್ಯದರ್ಶಿ (1 ಮತ್ತು ಉಪ ಕಾರ್ಯದರ್ಶಿ-2 ರವರು 
ನೇಮಕಗೊಂಡಿರುತ್ತಾರೆ. ಅವರು ಈ ಕೆಳಕ೦ಡ ವಿಷಯಗಳನ್ನು ನಿರ್ವಹಿಸುತ್ತಾರೆ. 

1. ಕೆಲಸಗಾರರ ನಷ್ಟ ಪರಿಹಾರ, ನೌಕರರ ಹೊಣೆಗಾರಿಕೆ ಅಶಕ್ತತೆ ಮತ್ತು ವೃದ್ಧಾಪ್ಯ ವೇತನ. 
ದುಡಿಮೆಯ ಷರತ್ತುಗಳು, ಕನಿಷ್ಠ ವೇತನ, ಭವಿಷ್ಯ ನಿಧಿ ಮತ್ತು ಕಾರ್ಮಿಕರಿಗೆ ಸೌಕರ್ಯಗಳು ಸೇರಿದಂತೆ ಕಾರ್ಮಿಕ ಕಲ್ಯಾಣ. 
ಕೈಗಾರಿಕಾ ಮತ್ತು ಕಾರ್ಮಿಕ ವಿವಾದಗಳು, ಸಂಧಾನ ಮತ್ತು ಮಧ್ಯಸ್ಥಿಕೆ. 
ನೌಕರರ ರಾಜ್ಯ ವಿಮೆ. 
ಕಾರ್ಮಿಕ ಸಂಘಗಳು. 
ಕಾರ್ಯಾನೆಗಳು, ಬಾಯ್ಲರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ಥಾಸ್ಥ್ಯ ಇಲಾಖೆ. 
ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು. 
ಉದ್ಯೋಗ ವಿನಿಮಯ ಕೇಂದ್ರಗಳು ಸೇರಿದಂತೆ ರಾಷ್ಟ್ರೀಯ ಉದ್ಯೋಗ ಸೇವೆಗಳು. 
ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಕೇಂದ್ರಗಳೂ ಸೇರಿದಂತೆ ಉದ್ಯೋಗಗಳ ಷರತ್ತುಗಳಿಗೆ ಸಂಬಂಧಿಸಿದ ಎಲ್ಲ ಇತರ ವಿಷಯಗಳು. 
ಪ್ಲಾಂಟೇಷನ್‌ ಕಾರ್ಮಿಕರ ಸಂಘ. 
ಸ್ಟೈಪೆ೦ಡರಿ ಉದ್ಯೋಗ ಯೋಜನೆಗಳು. 
ರಜಾ ಮತ್ತು ಇತರ ಪರವಾನಗಿ ವಿಷಯಗಳು 


ಇತರ ಸೇವಾ ಮತ್ತು ಆಡಳಿತಾತ್ಮಕ ವಿಷಯಗಳು 


ಸಚಿವಾಲಯದ ಕಾರ್ಮಿಕ ಇಲಾಖೆಯ ಆಡಳಿತ ಸಂಘಟನೆ, ಪ್ರಕಾರ್ಯಗಳು ಮತ್ತು 
ಕರ್ತವ್ಯಗಳ ವಿವರಗಳು: 


vo 0 ಇಲಾ ಚಾಹ ಬಾ ಣು 


ದಾ ದ ಜ್ರ ಯ 
0 HP FS 


ಅಪರ ಮುಖ್ಯ 
ಕಾರ್ಯದರ್ಶಿಗಳು 


ಅಧೀನ ಕಾರ್ಯದರ್ಶಿ ಉಪ ವಿಶೇಷಾಧಿಕಾರಿ 
(ಪೀಠಾಧಿಕಾರಿ-3) (ಬಾಲ ಕಾರ್ಮಿಕ ಕೋಶ) 


(ಕಾರ್ಮಿಕ ಇಲಾಖೆಯ (ಪೀಠಾಧಿಕಾರಿ-6) 
ಸೇವಾ ವಿಷಯಗಳು) 


ಪೀಠಾಧಿಕಾರಿ-4 ಅಧೀನ ಕಾರ್ಯದರ್ಶಿ 
(ಉದ್ಯೋಗ ಮತ್ತು ತರಬೇತಿ) (ಪೀಠಾಧಿಕಾರಿ-1) 
(ಕಾರ್ಪಾನೆ ಮತ್ತು 
ಬಾಯ್ಲರ್‌) 
ಪೀಠಾಧಿಕಾರಿ-7 
ಪತ್ರ ಸ್ವೀಮರ ಮತ್ತು 


ಸಮನ್ವಯ) ಅಧೀನ ಕಾರ್ಯದರ್ಶಿ 


ಪೀಠಾಧಿಕಾರಿ-2) 
(ಕನಿಷ್ಠ ವೇತನ) 


ಪೀಠಾಧಿಕಾರಿ-5 
(ಕಾ.ರಾ.ವಿ.ಯೋ 
ಮತ್ತು ಕ್ಲೈವಿ.ನಿ.) 





ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೪೩ 





ಇಲಾಖೆಗಳ ಸಾಲಿನಲ್ಲಿ ಬರುವ ಕಾರ್ಮಿಕ ಇಲಾಖೆಯು ರಾಜ್ಯ ಸರ್ಕಾರದ ಕಾರ್ಮಿಕ ಮಂತ್ರಾಲಯದಡಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. ಇಲಾಖೆಯ ಕರ್ತವ್ಯಗಳು 


ಮತ್ತು ಪ್ರಕಾರ್ಯಗಳು ಈ ಕೆಳಗಿನಂತಿದೆ. 
ಇಲಾಖೆಗೆ ಸಂಬಂಧಿಸಿದ ಸಮಗ್ರ ಮಾಹಿತಿಯನ್ನು ಈ ಸಚಿವಾಲಯವು ನೀಡುವ ಮೂಲಕ ಕಾರ್ಮಿಕ ಇಲಾಖೆಯ ಸಚಿವರಿಗೆ ನೆರವಾಗುವುದು. 
ಈ ಇಲಾಖೆಯು, ಇಡೀ ಕಾರ್ಮಿಕ ಇಲಾಖೆಯ ಆಡಳಿತಾತ್ಮಕ ನಿಯಂತ್ರಣವನ್ನು ಹೊಂದಿದೆ. 


ಕಾರ್ಮಿಕ ಇಲಾಖೆಯ 4 ಕ್ಷೇತ್ರ ಇಲಾಖೆಗಳು ಸಲ್ಲಿಸುವ ಯೋಜನೆಗಳನ್ನು ಪರಿಶೀಲಿಸಿ ಅವುಗಳನ್ನು ಅನುಷ್ಠಾನಗೊಳಿಸಲು ಯೋಜನಾ ಇಲಾಖೆ 
ಹಾಗೂ ಆರ್ಥಿಕ ಇಲಾಖೆಯ ಮತ್ತು ಕರ್ನಾಟಕ ಸರ್ಕಾರ (ವ್ಯವಹಾರ) ನಿಯಮಗಳಲ್ಲಿನ ಸೂಚನೆಯಂತೆ ಅವಶ್ಯಕತೆಯಿದ್ದಲ್ಲಿ ಸಚಿವ ಸಂಪುಟದ 
ಅನುಮೋದನೆಯನ್ನು ಪಡೆದು ಆದೇಶವನ್ನು ಹೊರಡಿಸುವುದು. 


ಕ್ಷೇತ್ರ ಇಲಾಖೆಗಳಿಗೆ ಅವಶ್ಯವಿರುವ ಆಡಳಿತಾತ್ಮಕ ವೆಚ್ಚ ಹಾಗೂ ಯೋಜನೆಗಳ ಜಾರಿಗೆ ಬೇಕಾದ ಆಯವ್ಯಯ ಅಂದಾಜು ಪ್ರತೀ ಸಾಲಿನಲ್ಲಿ 
ತಯಾರಿಸಿ ಆರ್ಥಿಕ ಇಲಾಖೆಗೆ ಕಳುಹಿಸಿಕೊಡುವುದು. 


ಆಯವ್ಯಯದಲ್ಲಿ ಘೋಷಿಸಲ್ಪಡುವ ಹೊಸ ಯೋಜನೆಗಳ ಜಾರಿಗೆ ಕ್ರಮವಹಿಸುವುದು. 


ಕಾರ್ಮಿಕರ ಮತ್ತು ಆಡಳಿತ ವರ್ಗದ ಸಮಸ್ಯೆಗಳಿಗೆ ಕಾರ್ಮಿಕ ಕಾಯ್ದೆ ಹಾಗೂ ನಿಯಮಗಳ ಅಡಿಯಲ್ಲಿ ಪರಿಹಾರ ಒದಗಿಸುವುದು. ಕೈಗಾರಿಕಾ 
ಸುರಕ್ಷತೆ ಬಗ್ಗೆ ಗಮನವಿಡುವುದು. 


ಆ ಸಂಘಟಿತ ಕಾರ್ಮಿಕರ ಕಲ್ಯಾಣ ಹಾಗೂ ಸುರಕ್ಷತೆಯ ಬಗ್ಗೆ ಕ್ರಮವಹಿಸುವುದು. 


ಕಾರ್ಮಿಕರಿಗೆ ಕಾರ್ಮಿಕರ ರಾಜ್ಯ ವಿಮಾ ವೈದ್ಯಕೀಯ ಸೇವೆಗಳ ಇಲಾಖೆ ಕಾಯ್ದೆಯಡಿಯಲ್ಲಿನ ಸೌಲಭ್ಯಗಳನ್ನು ಸದರಿ ಇಲಾಖೆಯ ಮೂಲಕ 
ಒದಗಿಸುವುದು. 


ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಹಾಗೂ ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ವೃತ್ತಿ ತರಬೇತಿ 
ನೀಡುವುದು. 


ಕರ್ನಾಟಕ ವೃತ್ತಿ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮದ ಮೂಲಕ ಉದ್ಯೋಗ ಮೇಳಗಳನ್ನು ನಡೆಸಿ ಜನರಿಗೆ ಉದ್ಯೋಗಾವಕಾಶವನ್ನು 
ಕಲ್ಪಿಸುವುದು, ಹಾಗೂ ಕೌಶಲ್ಯ ತರಬೇತಿಯನ್ನು ನೀಡುವುದು. 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿ ಮತ್ತು ಕಾರ್ಮಿಕ 
ಕಲ್ಯಾಣ ಮಂಡಳಿಯ ಮೂಲಕ ಕಾರ್ಮಿಕರಿಗೆ ಕಲ್ಯಾಣ ಯೋಜನೆಗಳನ್ನು ಹಮ್ಮಿಕೊಂಡು ಸೌಲಭ್ಯ ಒದಗಿಸುವುದು. 


ಕ್ಷೇತ್ರ ಇಲಾಖೆಗಳ ಕಾರ್ಯ ನಿರ್ವಹಣೆ ಬಗ್ಗೆ ನಿಗಾವಹಿಸುವುದು. ಈ ಇಲಾಖೆಗಳ ಅಧಿಕಾರಿಗಳ ಸೇವಾ ವಿಷಯದ ನಿರ್ವಹಣೆ. 


ಈ ಇಲಾಖೆಯ ತನ್ನ ಪರಿವ್ಯಾಪ್ತಿಗೆ ಬರುವ ಅಂದಾಜು ಪಟ್ಟಿಗಳು ಮತ್ತು ಟೆಂಡರುಗಳಿಗೆ ಹಾಗೂ ಎಲ್ಲಾ ಕಾಮಗಾರಿಗಳಿಗೆ ಆಡಳಿತಾತ್ಮಕ 
ಅನುಮೋದನೆಯನ್ನು ನೀಡುತ್ತದೆ. 


ಈ ಇಲಾಖೆಯು ವಿಧಾನ ಮಂಡಲದಲ್ಲಿ ಮಂಡಿಸುವ ಇಲಾಖೆಯ ಆಯವ್ಯಯವನ್ನು ತಯಾರಿಸುತ್ತದೆ. 


ಅಧಿವೇಶನದ ಸಮಯದಲ್ಲಿ ಈ ಇಲಾಖೆಯ ವಿಧಾನ ಸಭೆಗೆ /ವಿಧಾನ ಪರಿಷತ್ತಿಗೆ ಮತ್ತು ಲೋಕ ಸಭೆ /ರಾಜ್ಯ ಸಭೆಗೆ ಮಾಹಿತಿ ಒದಗಿಸುವ 
ಕರ್ತವ್ಯವನ್ನು ನಿರ್ವಹಿಸುತ್ತದೆ. 


ಈ ಇಲಾಖೆಯು ಸಚಿವ ಸಂಪುಟಕ್ಕೆ ಅಗತ್ಯವಿರುವ ದಸ್ತಾವೇಜನ್ನು ಮಂಡಿಸುತ್ತದೆ. ಅಲ್ಲದೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ 
ನೆರವಾಗುವುದು. 


ಈ ಇಲಾಖೆಯು ಕರಡು ಮಸೂದೆಯನ್ನು ತಯಾರಿಸುವುದು, ಸರ್ಕಾರಿ ಆದೇಶಗಳನ್ನು ಹೊರಡಿಸುವುದು, ತಿದ್ದುಪಡಿಗಳನ್ನು, ಕಾಯಿದೆ ಮತ್ತು 
ನಿಯಮಗಳನ್ನು ಪಾಸು ಮಾಡುವುದು. 


ಕಾರ್ಮಿಕ ಇಲಾಖಾ ಸಚಿವಾಲಯದ ಅಧಿಕಾರಿಗಳು / ಸಿಬ್ಬಂದಿಯ ಅಧಿಕಾರ ಮತ್ತು ಕರ್ತವ್ಯಗಳ ವಿವರಗಳು: 
1. ಅಪರ ಮುಖ್ಯ ಕಾರ್ಯದರ್ಶಿ 

2. ಉಪ ಕಾರ್ಯದರ್ಶಿ-1 

3. ಉಪ ಕಾರ್ಯದರ್ಶಿ-2 

4. ಉಪ ವಿಶೇಷಾಧಿಕಾರಿ (ಪೀಠಾಧಿಕಾರಿ-6) 
5. ಅಧೀನ ಕಾರ್ಯದರ್ಶಿ (ಪೀಠಾಧಿಕಾರಿ-1) 
ಅಧೀನ ಕಾರ್ಯದರ್ಶಿ (ಪೀಠಾಧಿಕಾರಿ-2) 
ಅಧೀನ ಕಾರ್ಯದರ್ಶಿ (ಪೀಠಾಧಿಕಾರಿ-3) 
8. ಪೀಠಾಧಿಕಾರಿ-4 

9. ಪೀಠಾಧಿಕಾರಿ-5 

10. ಪೀಠಾಧಿಕಾರಿ-7 


1. ಸಿಬಂದಿ. 
ಬ 


೪೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 





ಶ್ರೀ ಪಿ.ಬಿ. ರಾಮಮೂರ್ತಿ, ಐ.ಎ.ಎಸ್‌., ಅಪರ ಮುಖ್ಯ ಕಾರ್ಯದರ್ಶಿಯವರ ಕಾರ್ಯಭಾರ 


ಕಾರ್ಮಿಕ ಇಲಾಖೆಯ ಇಡೀ ಹೊಣೆಗಾರಿಕೆಯನ್ನು ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ವಹಿಸಲಾಗಿದೆ. ಅಪರ ಮುಖ್ಯ ಕಾರ್ಯದರ್ಶಿಗಳು ನಿರ್ವಹಿಸಬೇಕಾದ 


(a 


ತೈ 
Ka 


(a 


ತೈ 
Ka 


ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳು ಈ ಕೆಳಗಿನಂತಿದೆ: 
ಇಲಾಖೆಯ ಕಾರ್ಯಕ್ರಮವನ್ನು ಮತ್ತು ಕಾರ್ಯನೀತಿಯನ್ನು ರಚಿಸುವುದು. 


ಅಧೀನ ಸಿಬ್ಬಂದಿಯ ಸಹಕಾರ ಮತ್ತು ಸಮನ್ವಯದೊಂದಿಗೆ ಇಲಾಖೆಯಲ್ಲಿ ಸುಗಮವಾದ ಆಡಳಿತ ನಡೆಸಿಕೊಂಡು ಹೋಗಲು ಸಹಾಯ 
ಮಾಡುವುದು. 


ಕಾರ್ಮಿಕ ಸಚಿವರು ಅಪೇಕ್ಷಿಸಿದ ಶಾಖೆಗಳ/ವಿಭಾಗದ ವಿವರ ಮತ್ತು ಮಾಹಿತಿಯನ್ನು ನೀಡುವುದು. 
ಇಲಾಖೆಯ ಬೆಳಕು ಚೆಲ್ಲುವ ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸುವುದು. 


ಎ.ಎಸ್‌. ವಿಶ್ವೇಶ್ವರಯ್ಯ ಉಪ ಕಾರ್ಯದರ್ಶಿ -1 ರವರ ಕಾರ್ಯಭಾರ:- 


ಸಚಿವಾಲಯ ಮಟ್ಟದಲ್ಲಿ ಕಾರ್ಮಿಕ ಹಾಗೂ ಉದ್ಯೋಗ ಮತ್ತು ತರಬೇತಿ ಇಲಾಖೆಗಳ ಆಡಳಿತದ ವಿಷಯವನ್ನು ನೋಡಿಕೊಳ್ಳುವುದು. 

ಅಪರ ಮುಖ್ಯ ಕಾರ್ಯದರ್ಶಿಗಳ ಸಹಕಾರದೊಂದಿಗೆ ಇಲಾಖೆಯ ಉಸ್ತುವಾರಿಯನ್ನು ಮಾಡಲು ನಿಯಮಗಳನ್ನು ಮತ್ತು ನಿಬಂಧನೆಗಳನ್ನು 
ರಚಿಸುವುದು. 

ಅಪರ ಮುಖ್ಯ ಕಾರ್ಯದರ್ಶಿಗಳ ಸಮನ್ವಯದೊಂದಿಗೆ ಸರ್ಕಾರದ ಮಟ್ಟದಲ್ಲಿ ನಡೆಯುವ ಮಾಸಿಕ ಸಭೆಯಲ್ಲಿ ಇಲಾಖೆಯ ಯೋಜನೆಗಳ 
ಭೌತಿಕ ಮತ್ತು ಆರ್ಥಿಕ ಪ್ರಗತಿಯನ್ನು ನಿಯತವಾಗಿ ಪರಾಮರ್ಶಿಸುವುದು. 

ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಸೇವಾ ವಿಷಯ, ಕಾರ್ಮಿಕ ಕಾನೂನುಗಳ ತಿದ್ದುಪಡಿ. ಉದ್ಯೋಗ ಮತ್ತು ತರಬೇತಿ ಇಲಾಖೆಗೆ 
ಸಂಬಂಧಿಸಿದ ಎಲ್ಲಾ ವಿಷಯಗಳು, ಪತ್ರ ಸ್ವೀಕಾರ ಮತ್ತು ರವಾನೆ ಶಾಖೆ ಹಾಗೂ ಕ್ರೋಡೀಕರಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ 
ಸಂಬಂಧಿಸಿದಂತೆ ಮಾಹಿತಿ ಹಕ್ಕುಕಾಯ್ದೆಯಡಿ ಮೇಲ್ಮನವಿ ಪ್ರಾಧಿಕಾರಿಯಾಗಿ ಕಾರ್ಯ ನಿರ್ವಹಿಸುವುದು. 

ಕಾರ್ಮಿಕ ಇಲಾಖೆಯ ಸಮನ್ವಯಾಧಿಕಾರಿ / ನೋಡಲ್‌ ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸುವುದು. 

ಶ್ರೀ ಆರ್‌. ಶಿವಲಿಂಗಯ್ಯ, ಉಪ ಕಾರ್ಯದರ್ಶಿ -2 ರವರ ಕಾರ್ಯಭಾರ: 

ಸಚಿವಾಲಯ ಮಟ್ಟದಲ್ಲಿ ಕಾರಾನೆಗಳು ಮತ್ತು ಬಾಯ್ದರುಗಳು ಹಾಗೂ ಕಾರ್ಮಿಕರ ರಾಜ್ಯ ವಿಮಾ ಇಲಾಖೆಗಳ ಆಡಳಿತ ವಿಷಯಗಳನ್ನು 
ನೋಡಿಕೊಳ್ಳುವುದು. 

ಉಪ ವಿಶೇಷಾಧಿಕಾರಿ, ಅಧೀನ ಕಾರ್ಯದರ್ಶಿ (ಪೀ-1). ಅಧೀನ ಕಾರ್ಯದರ್ಶಿ (ಪೀ-2), ಮತ್ತು ಅವರ ಸಿಬ್ಬಂದಿಯನ್ನೊಳಗೊಂಡ ಶಾಖೆಗಳ 
ಕೆಲಸ ಕಾರ್ಯಗಳ ಉಸ್ತುವಾರಿ. 


ಶಾಖೆಗಳಿಗೆ ಸಂಬಂಧಿಸಿದ ಮಾಹಿತಿ ವಿವರಗಳನ್ನು ಕಾರ್ಯದರ್ಶಿಗಳು ಬಯಸಿದಾಗ ಒದಗಿಸುವುದು ಮತ್ತು ಅದಕ್ಕೆ ಜವಾಬ್ದಾರಿಯನ್ನು 
ನಿಗಧಿಪಡಿಸುವುದು. 

ಕಾರ್ಮಿಕರ ರಾಜ್ಯ ವಿಮಾ ಇಲಾಖೆ, ಕಾರ್ಪಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತಾ ಮತ್ತು ಸ್ವಾಸ್ಥ್ಯ ಇಲಾಖೆಗೆ ಸಂಬಂಧಿಸಿದ ಎಲ್ಲಾ 
ವಿಷಯಗಳು ಮತ್ತು ಕನಿಷ್ಟ ವೇತನ ನಿಗಧಿ, ಕೈಗಾರಿಕಾ ವಿವಾದಗಳ ನಿರ್ವಹಣೆ, ಕಾರ್ಮಿಕ ನಿಯಮ ಹಾಗೂ ಕಾಯ್ದೆಗಳ ಅನುಷ್ಟಾನ ಮತ್ತು 
ಬಾಲ ಕಾರ್ಮಿಕ ಕೋಶಕ್ಕೆ ಸಂಬಂಧಿಸಿದ ವಿಷಯಗಳ ನಿರ್ವಹಣೆ, ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಕಾಯ್ದೆಯಡಿ 


ಮೇಲ್ಮನವಿ ಪ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದು. 
ಶ್ರೀಮತಿ ಜಿ. ಇಂದಿರಮ್ಮ, ಉಪ ವಿಶೇಷಾಧಿಕಾರಿ (ಪೀಠಾಧಿಕಾರಿ-6) ಬಾಲ ಕಾರ್ಮಿಕ ಕೋಶ) ರವರ ಕಾರ್ಯಭಾರ:- 


ಇವರು ಶಾಖೆಯ ಎಲ್ಲಾ ಮೇಲ್ವಿಚಾರಣೆ ಮತ್ತು ಕರ್ನಾಟಕ ಸಚಿವಾಲಯ ಕೈಪಿಡಿಯಂತೆ ಕಾರ್ಯನಿರ್ವಹಿಸುತ್ತಾರೆ. ಇವರು ಅಪರ ಮುಖ್ಯ 
ಕಾರ್ಯದರ್ಶಿ /ಉಪ ಕಾರ್ಯದರ್ಶಿಗಳು(2) ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು. 


(a 


ಕ್ಕ 


ಬಾಲ ಕಾರ್ಮಿಕ ಕೋಶದ ನಿರ್ವಹಣೆ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕುಕಾಯ್ದೆಯಡಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ 
ಕಾರ್ಯ ನಿರ್ವಹಿಸುವುದು. 


ಶಾಖೆಗೆ ಸಂಬಂಧಿಸಿದ ಮಾಹಿತಿ ಮತ್ತು ವಿವರಗಳನ್ನು ಶಾಖೆಯ ಸಿಬ್ಬಂದಿಯ ಸಹಕಾರದೊಂದಿಗೆ ಉಪ ಕಾರ್ಯದರ್ಶಿ (2) ರವರೆಗೆ 
ನೆರವಾಗುವುದು. 


ಕಡತಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ಮಂಡಿಸುವುದು. 

ಸರ್ಕಾರದ ಆದೇಶಗಳನ್ನು ಅಧಿಕೃತವಾಗಿ ಹೊರಡಿಸುವುದು. 

ಶಾಖೆಗೆ ಬರುವ ಕಾಗದ ಪತ್ರಗಳನ್ನು ಸ್ವೀಕರಿಸಿ ಕೆಳಗಿನ ಅಧಿಕಾರಿ/ನೌಕರರುಗಳಿಗೆ ಹಂಚುವುದು. 

ಪ್ರತಿ ತಿಂಗಳು ಎಂ.ಎಂ. ಆರ್‌. ಸಭೆಗೆ ಹಾಜರಾಗಿ ವಿವಿಧ ವಿಷಯಗಳ ಬಗ್ಗೆ ಮುಂದಿನ ಕ್ರಮ ಜರುಗಿಸುವುದು. 

ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತು ನಡವಳಿ ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 
ಸಾಮಾನ್ಯ ಆಡಳಿತವನ್ನು ನಿರ್ವಹಿಸುವುದು. 

ಕಛೇರಿಯ ಕೆಲಸ ಕಾರ್ಯಗಳಲ್ಲಿ ನಿಯಮಾನುಸಾರ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸುವುದು. 

ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿದು ಪ್ರಕಾರ ಕಾರ್ಯನಿರ್ವಹಿಸುವುದು. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೪೫ 





ಶ್ರೀ ಬೋರಯ್ಯ, ಸರ್ಕಾರದ ಅಧೀನ ಕಾರ್ಯದರ್ಶಿ (ಕಾರ್ಲಾನೆ ಮತ್ತು ಬಾಯ್ಲರ್‌) (ಪೀಠಾಧಿಕಾರಿ-1) ರವರ ಕಾರ್ಯಭಾರ :- 


ಇವರು ಶಾಖೆಯ ಎಲ್ಲಾ ಮೇಲ್ವಿಚಾರಣೆ ಮತ್ತು ಕರ್ನಾಟಕ ಸಚಿವಾಲಯ ಕೈಪಿಡಿಯಂತೆ ಕಾರ್ಯನಿರ್ವಹಿಸುತ್ತಾರೆ. ಅಪರ ಮುಖ್ಯ 
ಕಾರ್ಯದರ್ಶಿ /ಉಪ ಕಾರ್ಯದರ್ಶಿ-2 ಇವರುಗಳ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು. 


ಕಾರ್ಲಾನೆಗಳು ಮತ್ತು ಬಾಯ್ಲರುಗಳ ಇಲಾಖೆಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು ಮತ್ತು ಕಲಬುರಗಿ, ವಿಭಾಗಗಳಿಗೆ ಸಂಬಂಧಿಸಿದ ಕೈಗಾರಿಕಾ 
ವಿವಾದಗಳ ನಿರ್ವಹಣೆ, ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ. 


ಸರ್ಕಾರದ ಆದೇಶಗಳನ್ನು ಅಧಿಕೃತವಾಗಿ ಹೊರಡಿಸುವುದು. 

ಇಲಾಖೆಯಲ್ಲಿ ಬರುತ್ತಿರುವ ಕಾಗದ ಪತ್ರಗಳನ್ನು ಸ್ವೀಕರಿಸಿ ಕೆಳಗಿನ ಸಿಬ್ಬಂದಿಗಳಿಗೆ ಹಂಚುವುದು. 

ಪ್ರತಿ ತಿಂಗಳು ಎಂ.ಎಂ.ಆರ್‌. ಸಭೆಗೆ ಹಾಜರಾಗಿ ವಿವಿಧ ವಿಷಯಗಳ ಬಗ್ಗೆ ಮುಂದಿನ ಕ್ರಮ ಜರುಗಿಸುವುದು. 

ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ನಡವಳಿ ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 
ಸಾಮಾನ್ಯ ಆಡಳಿತವನ್ನು ನಿರ್ವಹಿಸುವುದು. 

ಕಛೇರಿಯ ಕೆಲಸ ಕಾರ್ಯಗಳಲ್ಲಿ ನಿಯಮಾನುಸಾರ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸುವುದು. 

ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಾರ್ಯನಿರ್ವಹಿಸುವುದು. 

ಶ್ರೀಮತಿ ಈ. ವಿಜಯಲಕ್ಷ್ಮಿ (ಪ್ರಭಾರ), ಸರ್ಕಾರದ ಅಧೀನ ಕಾರ್ಯದರ್ಶಿ (ಕನಿಷ್ಠ ವೇತನ) ಪೀಠಾಧಿಕಾರಿ-2) ರವರ ಕಾರ್ಯಭಾರ:- 


ಅಧೀನ ಕಾರ್ಯದರ್ಶಿ (ಪೀಠಾಧಿಕಾರಿ-2) ರವರು ಉಪ ಕಾರ್ಯದರ್ಶಿ(2) ಇವರ ಅಧೀನದಲ್ಲಿ ಬರುತ್ತಾರೆ. ಇವರ ಪ್ರಕಾರ್ಯಗಳು ಮತ್ತು 
ಕರ್ತವ್ಯಗಳು ಈ ಕೆಳಗಿನಂತಿದೆ. 


ಕನಿಷ್ಟ ವೇತನ ನಿಗಧಿ ಮತ್ತು ಇತರ ಕಾರ್ಮಿಕ ಕಾನೂನುಗಳ ಅನುಷ್ಟಾನ. ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಕಾಯ್ದೆಯಡಿ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ. 


ಸರ್ಕಾರದ ಆದೇಶಗಳನ್ನು ಅಧಿಕೃತವಾಗಿ ಹೊರಡಿಸುವುದು. 

ಇಲಾಖೆಯಲ್ಲಿ ಬರುತ್ತಿರುವ ಕಾಗದ ಪತ್ರಗಳನ್ನು ಸ್ಟೀಕರಿಸಿ ಕೆಳಗಿನ ಸಿಬ್ಬಂದಿಗಳಿಗೆ ಹಂಚುವುದು. 

ಪ್ರತಿ ತಿಂಗಳು ಎಂ.ಎಂ. ಆರ್‌. ಸಭೆಗೆ ಹಾಜರಾಗಿ ವಿವಿಧ ವಿಷಯಗಳ ಬಗ್ಗೆ ಮುಂದಿನ ಕ್ರಮ ಜರುಗಿಸುವುದು. 
ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ನಡವಳಿ ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 
ಸಾಮಾನ್ಯ ಆಡಳಿತವನ್ನು ನಿರ್ವಹಿಸುವುದು. 

ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಾರ್ಯನಿರ್ವಹಿಸುವುದು. 

ಶ್ರೀ ಜಿ.ಎಂ. ಸಿದ್ದರಾಜು, ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವಾ ವಿಷಯ) ಪೀಠಾಧಿಕಾರಿ-(3) ರವರ ಕಾರ್ಯಭಾರ :- 


ಅಧೀನ ಕಾರ್ಯದರ್ಶಿ (ಪೀಠಾಧಿಕಾರಿ-3) ರವರು ಉಪ ಕಾರ್ಯದರ್ಶಿ(1) ಇವರ ಅಧೀನದಲ್ಲಿ ಬರುತ್ತಾರೆ. ಇವರ ಪ್ರಕಾರ್ಯಗಳು ಮತ್ತು 
ಕರ್ತವ್ಯಗಳು ಈ ಕೆಳಗಿನಂತಿದೆ. 


ಕಾರ್ಮಿಕ ಕಾನೂನುಗಳ ತಿದ್ದುಪಡಿ, ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಸೇವಾ ವಿಷಯ ನಿರ್ವಹಣೆ, ಕಾರ್ಮಿಕ ಕಲ್ಯಾಣ ಮಂಡಳಿ, ಕಟ್ಟಡ 
ಮತ್ತು ಇತರೆ ನಿರ್ಮಾಣ, ಕಾರ್ಮಿಕರ ಕಲ್ಯಾಣ ಮಂಡಳಿ, ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವಿಷಯಗಳ ನಿರ್ವಹಣೆ ಮತ್ತು ಈ 
ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸುವುದು. 


ಉಪ ಕಾರ್ಯದರ್ಶಿ (1 ರವರಿಗೆ ಶಾಖೆಗೆ ಸಂಬಂಧಿಸಿದ ವಿವರಗಳನ್ನು ಮತ್ತು ಮಾಹಿತಿಯನ್ನು ಸಿಬ್ಬಂದಿಯ ಸಹಕಾರದೊಂದಿಗೆ ಸಲ್ಲಿಸುವ 
ಮೂಲಕ ಅವರಿಗೆ ನೆರವಾಗುವುದು. 


ಸರ್ಕಾರದ ಆದೇಶಗಳನ್ನು ಅಧಿಕೃತವಾಗಿ ಹೊರಡಿಸುವುದು. 

ಇಲಾಖೆಯಲ್ಲಿ ಬರುತ್ತಿರುವ ಕಾಗದ ಪತ್ರಗಳನ್ನು ಸ್ಟೀಕರಿಸಿ ಕೆಳಗಿನ ಸಿಬ್ಬಂದಿಗಳಿಗೆ ಹಂಚುವುದು. 

ಪ್ರತಿ ತಿಂಗಳು ಎಂ.ಎಂ.ಆರ್‌. ಸಭೆಗೆ ಹಾಜರಾಗಿ ವಿವಿಧ ವಿಷಯಗಳ ಬಗ್ಗೆ ಮುಂದಿನ ಕ್ರಮ ಜರುಗಿಸುವುದು. 
ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ನಡವಳಿ ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 
ಸಾಮಾನ್ಯ ಆಡಳಿತವನ್ನು ನಿರ್ವಹಿಸುವುದು. 

ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಾರ್ಯನಿರ್ವಹಿಸುವುದು. 

ವಿ. ಪ್ರಕಾಶ್‌, (ಉದ್ಯೋಗ ಮತ್ತು ತರಬೇತಿ) ಪೀಠಾಧಿಕಾರಿ-4 ರವರ ಕಾರ್ಯಭಾರ:- 


(ಪೀಠಾಧಿಕಾರಿ-(4) ರವರು ಉಪ ಕಾರ್ಯದರ್ಶಿ(1) ಇವರ ಅಧೀನದಲ್ಲಿ ಬರುತ್ತಾರೆ. ಇವರ ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳು ಈ 
ಕೆಳಗಿನಂತಿದೆ. 


ಉದ್ಯೋಗ ಮತ್ತು ತರಬೇತಿ ಇಲಾಖೆಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳು. 


ಕರ್ನಾಟಕ ವೃತ್ತಿ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಿಸಿದ ವಿಷಯಗಳು ಮತ್ತು ಈ ವಿಷಯಗಳಿಗೆ ಸಂಬಂಧಿಸಿದಂತೆ 
ಮಾಹಿತಿ ಹಕ್ಕು ಕಾಯ್ದೆಯಡಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸುವುದು. 


೪೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 





ಉಪ ಕಾರ್ಯದರ್ಶಿ (1) ರವರಿಗೆ ಶಾಖೆಗೆ ಸಂಬಂಧಿಸಿದ ವಿವರಗಳನ್ನು ಮತ್ತು ಮಾಹಿತಿಯನ್ನು ಸಿಬ್ಬಂದಿಯ ಸಹಕಾರದೊಂದಿಗೆ ಸಲ್ಲಿಸುವ 
ಮೂಲಕ ಅವರಿಗೆ ನೆರವಾಗುವುದು. 


ಸರ್ಕಾರದ ಆದೇಶಗಳನ್ನು ಅಧಿಕೃತವಾಗಿ ಹೊರಡಿಸುವುದು. 

ಇಲಾಖೆಯಲ್ಲಿ ಬರುತ್ತಿರುವ ಕಾಗದ ಪತ್ರಗಳನ್ನು ಸ್ವೀಕರಿಸಿ ಕೆಳಗಿನ ಸಿಬ್ಬಂದಿಗಳಿಗೆ ಹಂಚುವುದು. 

ಪ್ರತಿ ತಿಂಗಳು ಎಂ.ಎಂ. ಆರ್‌. ಸಭೆಗೆ ಹಾಜರಾಗಿ ವಿವಿಧ ವಿಷಯಗಳ ಬಗ್ಗೆ ಮುಂದಿನ ಕ್ರಮ ಜರುಗಿಸುವುದು. 

ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತು ನಡವಳಿ ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 
ಸಾಮಾನ್ಯ ಆಡಳಿತವನ್ನು ನಿರ್ವಹಿಸುವುದು. 

ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಾರ್ಯನಿರ್ವಹಿಸುವುದು. 


ಶ್ರೀಮತಿ ಲಕ್ಷ್ಮೀದೇವಿ (ಕಾ.ರಾ.ವಿಯೋ ಮತ್ತು ಕೈ.ವಿ.ನಿ) ಪೀಠಾಧಿಕಾರಿ-5 ರವರ ಕಾರ್ಯಭಾರ :- 


(ಪೀಠಾಧಿಕಾರಿ-(5) ರವರು ಉಪ ಕಾರ್ಯದರ್ಶಿ(2) ಇವರ ಅಧೀನದಲ್ಲಿ ಬರುತ್ತಾರೆ. ಇವರ ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳು ಈ 
ಕೆಳಗಿನಂತಿದೆ. 


ಕಾರ್ಮಿಕರ ರಾಜ್ಯ ವಿಮಾ ಯೋಜನೆಯ ವೈದ್ಯಕೀಯ ಸೇವೆಗಳ ಇಲಾಖೆಯ ಎಲ್ಲಾ ವಿಷಯಗಳು ಮತ್ತು ಕಲಬುರ್ಗಿ ವಿಭಾಗವನ್ನು 
ಹೊರತುಪಡಿಸಿ ಉಳಿದ ಕೈಗಾರಿಕಾ ವಿವಾದಗಳ ನಿರ್ವಹಣೆ ಮತ್ತು ಈ ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿ ಹಕ್ಕು ಕಾಯ್ದೆಯಡಿ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ. 


ಕಡತಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ಮಂಡಿಸುವುದು. 

ಸರ್ಕಾರದ ಆದೇಶಗಳನ್ನು ಅಧಿಕೃತವಾಗಿ ಹೊರಡಿಸುವುದು. 

ಶಾಖೆಗೆ ಬರುವ ಕಾಗದ ಪತ್ರಗಳನ್ನು ಸ್ವೀಕರಿಸಿ ಕೆಳಗಿನ ಅಧಿಕಾರಿ/ನೌಕರರುಗಳಿಗೆ ಹಂಚುವುದು. 

ಪ್ರತಿ ತಿಂಗಳು ಎಂ.ಎಂ. ಆರ್‌ ಸಭೆಗೆ ಹಾಜರಾಗಿ ವಿವಿಧ ವಿಷಯಗಳ ಬಗ್ಗೆ ಮುಂದಿನ ಕ್ರಮ ಜರುಗಿಸುವುದು. 

ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತು ನಡವಳಿ ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 
ಸಾಮಾನ್ಯ ಆಡಳಿತವನ್ನು ನಿರ್ವಹಿಸುವುದು. 

ಕಛೇರಿಯ ಕೆಲಸ ಕಾರ್ಯಗಳಲ್ಲಿ ನಿಯಮಾನಸಾರ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸುವುದು. 

ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಾರ್ಯನಿರ್ವಹಿಸುವುದು. 


ಶ್ರೀಮತಿ ಈ. ವಿಜಯಲಕ್ಷ್ಮಿ, (ಪತ್ರ ಸ್ವೀಮರ ಮತ್ತು ಸಮನ್ವಯ) ಪೀಠಾಧಿಕಾರಿ-7 ರವರ ಕಾರ್ಯಭಾರ :- 


(ಪೀಠಾಧಿಕಾರಿ-(7) ರವರು ಉಪ ಕಾರ್ಯದರ್ಶಿ(1 ಇವರ ಅಧೀನದಲ್ಲಿ ಬರುತ್ತಾರೆ. ಇವರ ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳು ಈ 
ಕೆಳಗಿನಂತಿದೆ. 


ಸ್ವೀಕೃತಿ ಮತ್ತು ರವಾನೆ ಶಾಖೆ ಮತ್ತು ಸಮನ್ವಯಕ್ಕೆ ಸಂಬಂಧಿಸಿದ ವಿಷಯಗಳು ಹಾಗೂ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು 
ಕಾಯ್ದೆಯಡಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸುವುದು. 


ಇಲಾಖೆಗೆ ಸಂಬಂಧಿಸಿದಂತೆ ಲೇಖನ ಮತ್ತು ಸಾಮಗ್ರಿಗಳನ್ನು ಖರೀದಿಸುವುದು. 

ವಾರ್ಷಿಕ ವರದಿ ತಯಾರಿಸುವುದು. 

ಶಾಖೆಗೆ ಬರುವ ಕಾಗದ ಪತ್ರಗಳನ್ನು ಸ್ವೀಕರಿಸಿ ಕೆಳಗಿನ ಅಧಿಕಾರಿ/ನೌಕರರುಗಳಿಗೆ ಹಂಚುವುದು. 

ಪ್ರತಿ ತಿಂಗಳು ಎಂ.ಎಂ. ಆರ್‌ ಮತ್ತು ಸಿಬ್ಬಂದಿ ಸಭೆಗೆ ಹಾಜರಾಗಿ ವಿವಿಧ ವಿಷಯಗಳ ಬಗ್ಗೆ ಮುಂದಿನ ಕ್ರಮ ಜರುಗಿಸುವುದು. ಹಾಗೂ 
ಭರವಸೆ ಸಮಿತಿ ಸಭೆಗೆ ಮಾಹಿತಿ ನೀಡುವುದು. 

ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತು ನಡವಳಿ ಪ್ರಶ್ನೆಗಳಿಗೆ ಉತ್ತರವನ್ನು ತಯಾರಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 

ರಾಜ್ಯಪಾಲರ ಭಾಷಣ /ಮುಖ್ಯ ಮಂತ್ರಿಗಳ ಸ್ವಾತಂತ್ರ್ಯ ದಿನಾಚರಣೆ ಭಾಷಣ / ವಾರ್ಷಿಕ ಆಯವ್ಯಯ ಭಾಷಣಕ್ಕೆ ಮಾಹಿತಿಯನ್ನು 
ಒದಗಿಸುವುದು. 

ಸಾಮಾನ್ಯ ಆಡಳಿತವನ್ನು ನಿರ್ವಹಿಸುವುದು. 

ಕಛೇರಿಯ ಕೆಲಸ ಕಾರ್ಯಗಳಲ್ಲಿ ನಿಯಮಾನುಸಾರ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸುವುದು. 

ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಾರ್ಯನಿರ್ವಹಿಸುವುದು. 


ಸಿಬ್ಬಂದಿಗಳ ಕಾರ್ಯಭಾರ :- 

ಸಿಬ್ಬಂದಿಯು ಇಲಾಖೆಯ ಆಧಾರ ಸ್ಥಂಭವಾಗಿರುತ್ತಾರೆ. ಸಚಿವಾಲಯದ ಕೈಪಿಡಿಯಲ್ಲಿ ನಿಗಧಿಪಡಿಸಿರುವ ಮಾನದಂಡಗಳೂ, ವ್ಯವಹಾರ ನಿರ್ವಹಣೆ 
ನಿಯಮಗಳು, ಕಾರ್ಮಿಕ ಕಾಯಿದೆ ಮತ್ತು ನಿಯಮಗಳು, ವೃಂದ ಮತ್ತು ನೇಮಕ ನಿಯಮಾವಳಿಗಳು, ಕರ್ನಾಟಕ ನಾಗರಿಕರ ಸೇವಾ ನಿಯಮಗಳು ಮತ್ತು 
ನಡತೆ ನಿಯಮಗಳು, ಸುತ್ತೋಲೆ ಮತ್ತು ಕಾಲ ಕಾಲಕ್ಕೆ ಹೊರಡಿಸಿದ ಸರ್ಕಾರಿ ಆದೇಶಗಳ ಪ್ರಕಾರ ದೈನಂದಿನ ಸರ್ಕಾರಿ ಕೆಲಸ ಕಾರ್ಯಗಳನ್ನು 
ನಿರ್ವಹಿಸಿಕೊಂಡು ಹೋಗುವಲ್ಲಿ ಅವರುಗಳು ತಮ್ಮ ನಿಕಟ ಮೇಲಾಧಿಕಾರಿಗಳಿಗೆ ನೆರವು ನೀಡುವುದು. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೪೭ 





ಹಿರಿಯ ಸಹಾಯಕರ ಕಾರ್ಯಭಾರ :- 
ಳೇ ವಿಷಯ ನಿರ್ವಾಹಕರು ಹಂಚಿಕೆಯಾಗಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ವರ್ಗಾವಣೆ/ಸ್ಥಳನಿಯುಕ್ತಿ ಹಾಗೂ ಇಲಾಖಾ ವಿಚಾರಣೆಗಳಿಗೆ 


ಸಂಬಂಧಿಸಿದ ಕೆಲಸ ಕಾರ್ಯಗಳ ನಿರ್ವಹಣೆ ವಿಧಾನ ಸಭೆ/ವಿಧಾನ ಪರಿಷತ್ತು ಪ್ರಶ್ನೆಗಳು, ಭರವಸೆಗಳು, ಅರ್ಜಿಗಳು ಇತರೆ ವಿಷಯಗಳು 
ಹಾಗೂ ಮೇಲಾಧಿಕಾರಿಗಳು ವಹಿಸುವ ಯಾವುದೇ ವಿಷಯಗಳ ಕಡತಗಳನ್ನು ನಿರ್ವಹಿಸುವುದು. 


ನ ಹೊಸ ಕಡತಗಳನ್ನು ತೆರೆಯುವುದು, ಅವುಗಳಿಗೆ ಸಂಬಂಧಿಸಿದಂತೆ ಟಿಪ್ಪಣಿ ತಯಾರಿಸಿ ಸಲ್ಲಿಸುವುದು. 


ಳೇ ಸ್ವೀಕೃತಿಗಳ ಮೇಲೆ ಮೇಲಾಧಿಕಾರಿಗಳ ಸೂಚನೆಯಂತೆ ಸಂಬಂಧಿಸಿದ ಕ್ಷೇತ್ರಾಧಿಕಾರಿಗಳಿಗೆ ಕರಡು ಪತ್ರ ಮಂಡಿಸುವುದು, ಅವರಿಂದ ಮಾಹಿತಿ 
ಪಡೆಯುವುದು, ನೆನಪೋಲೆಗಳನ್ನು ಬರೆಯುವುದು. 


ಇ. ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಎಲ್ಲಾ ಪ್ರಕರಣಗಳು ಮತ್ತು ವಹಿಸಿದ ಎಲ್ಲಾ ಕಡತಗಳನ್ನು ನಿರ್ವಹಿಸುವುದು. 
ಸೊ ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಾರ್ಯನಿರ್ವಹಿಸುವುದು. 
ಸಹಾಯಕರ ಕಾರ್ಯಭಾರ :- 


ಸ. ವಿಷಯ ನಿರ್ವಾಹಕರು ಹಂಚಿಕೆಯಾಗಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ವರ್ಗಾವಣೆ/ಸ್ಥಳನಿಯುಕ್ತಿ ಹಾಗೂ ಇಲಾಖಾ ವಿಚಾರಣೆಗಳಿಗೆ 
ಸಂಬಂಧಿಸಿದ ಕೆಲಸ ಕಾರ್ಯಗಳ ನಿರ್ವಹಣೆ ವಿಧಾನ ಸಭೆ/ವಿಧಾನ ಪರಿಷತ್ತು ಪ್ರಶ್ನೆಗಳು, ಭರವಸೆಗಳು, ಅರ್ಜಿಗಳು ಇತರೆ ವಿಷಯಗಳು 
ಹಾಗೂ ಮೇಲಾಧಿಕಾರಿಗಳು ವಹಿಸುವ ಯಾವುದೇ ವಿಷಯಗಳ ಕಡತಗಳನ್ನು ನಿರ್ವಹಿಸುವುದು. 


ಳೊ ಹೊಸ ಕಡತಗಳನ್ನು ತೆರೆಯುವುದು, ಅವುಗಳಿಗೆ ಸಂಬಂಧಿಸಿದಂತೆ ಟಿಪ್ಪಣಿ ತಯಾರಿಸಿ ಸಲ್ಲಿಸುವುದು. 
ಳೇ ಸ್ವೀಕೃತಿಗಳ ಮೇಲೆ ಮೇಲಾಧಿಕಾರಿಗಳ ಸೂಚನೆಯಂತೆ ಸಂಬಂಧಿಸಿದ ಕ್ಷೇತ್ರಾಧಿಕಾರಿಗಳಿಗೆ ಕರಡು ಪತ್ರ ಮಂಡಿಸುವುದು, ಅವರಿಂದ ಮಾಹಿತಿ 


ಯ! 


ಪಡೆಯುವುದು, ನೆನಪೋಲೆಗಳನ್ನು ಬರೆಯುವುದು. 
ಠೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಎಲ್ಲಾ ಪ್ರಕರಣಗಳು ಮತ್ತು ವಹಿಸಿದ ಎಲ್ಲಾ ಕಡತಗಳನ್ನು ನಿರ್ವಹಿಸುವುದು. 
ಳೊ ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಾರ್ಯನಿರ್ವಹಿಸುವುದು. 
ಕಿರಿಯ ಸಹಾಯಕರ ಕಾರ್ಯಭಾರ :- 
ಇ. ಶಾಖೆಯಲ್ಲಿ ಬರುವ ಎಲ್ಲಾ ಕಾಗದ ಪತ್ರಗಳನ್ನು ಸ್ವೀಕರಿಸುವುದು. 
ಳೇ ಸ್ವೀಕರಿಸಿದ ಕಡತಗಳನ್ನು ಹಾಗೂ ಕಾಗದ ಪತ್ರಗಳನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು, ನಂತರ ಅವುಗಳನ್ನು ಸಂಬಂಧಿಸಿದ ವಿಷಯ 
ನಿರ್ವಾಹಕರಿಗೆ ನೀಡುವುದು, ಕಡತಗಳಲ್ಲಿ ಪತ್ರಗಳನ್ನು ರವಾನಿಸುವುದು. 
ಳೇ ಮಾಸಿಕ ವರದಿಯನ್ನು ತಯಾರಿಸುವುದು. 
ಇ... ಗಣಕಯಂತ್ರದ ಮೂಲಕ ಎಲ್‌.ಎಂ.ಎಸ್‌./ಎಫ್‌.ಎ೦.ಎಸ್‌. ನಿರ್ವಹಿಸುವುದು. 
ಳೊ ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಾರ್ಯನಿರ್ವಹಿಸುವುದು. 
ಶೀಘ್ರಲಿಪಿಗಾರರ ಕಾರ್ಯಭಾರ :- 
ನೀ ಶೀಘ್ರಲಿಪಿಗಾರರು ಅವರಿಗೆ ವಹಿಸಿದ ಅಧಿಕಾರಿಗಳಿಂದ ಉಕ್ತಲೇಖನವನ್ನು ಪಡೆದು ಪತ್ರಗಳನ್ನು ಮತ್ತು ವರದಿಗಳನ್ನು ತಯಾರಿಸಿ ಆಯಾ 
ಅಧಿಕಾರಿಗಳಿಗೆ ಸಲ್ಲಿಸುವುದು. 
ಇ. ಅಧಿಕಾರಿಗಳಿಗೆ ಬರುವ ಕಾಗದ ಪತ್ರಗಳು ಹಾಗೂ ಕಡತಗಳನ್ನು ಸ್ವೀಕರಿಸುವುದು. 
 ಸಭೆ/ಸಮಿತಿಗಳ ದಿನಾಂಕಗಳನ್ನು ಗುರುತಿಸಿ, ಅಧಿಕಾರಿಗಳಿಗೆ ನೆನಪಿಸುವುದು ಹಾಗೂ ಕಡತಗಳನ್ನು ಪಡೆದು ಸಲ್ಲಿಸುವುದು. 
ಇ. ಸಭೈ/ಸಮಿತಿಗಳಲ್ಲಿ ನಡವಳಿಗಳನ್ನು ತೆಗೆದುಕೊಂಡು ಕರಡನ್ನು ತಯಾರಿಸುವುದು. 
ಳೇ ಗಣಕಯಂತ್ರದ ಮೂಲಕ ಎಲ್‌.ಎಂ.ಎಸ್‌/ಎಫ್‌.ಎ೦.ಎಸ್‌. ನಿರ್ವಹಿಸುವುದು. 
ಸ ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಾರ್ಯನಿರ್ವಹಿಸುವುದು. 
ಬೆರಳಚ್ಚುಗಾರರ ಕಾರ್ಯಭಾರ :- 
ಳೇ ಬೆರಳಚ್ಚುಗಾರರು ಶಾಖೆಗೆ ಸಂಬಂಧಿಸಿದ ಪತ್ರ ವ್ಯವಹಾರಗಳ ಪತ್ರಗಳನ್ನು ಬೆರಳಚ್ಚಿಸುವ ಕೆಲಸ ನಿರ್ವಹಿಸುವುದು. 
ಮೇಲಾಧಿಕಾರಿಗಳು ಸೂಚಿಸಿದ ಕಛೇರಿಯ ಇನ್ನಿತರದ ಕೆಲಸ ವಹಿಸುವುದು. 
ಳೇ ಗಣಕಯಂತ್ರದ ಮೂಲಕ ಎಲ್‌.ಎಂ.ಎಸ್‌./ಎಫ್‌.ಎಂ.ಎಸ್‌. ನಿರ್ವಹಿಸುವುದು. 
ಳೊ ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಾರ್ಯನಿರ್ವಹಿಸುವುದು. 
ದಲಾಯತ್‌ :- 
೩. ಇವರು ಕಛೇರಿಗಳನ್ನು ಸ್ವಚ್ಛವಾಗಿಡುವುದು. 
ಠೇ ಪತ್ರಗಳನ್ನು ಮತ್ತು ಕಡತಗಳನ್ನು ವಿವಿಧ ಶಾಖೆಗಳಿಗೆ /ಇಲಾಖೆಗಳಿಗೆ ನಿಯಮಾನುಸಾರ ನೀಡುವುದು. 
ಠೇ ಮುಕ್ತಾಯಗೊಳಿಸಿದ ಕಡತಗಳನ್ನು ಸರಿಯಾಗಿ ಹೊಲಿದು ದಾಖಲೆಗಳ ಕೊಠಡಿಗೆ ಕಳುಹಿಸುವುದು. 
ಳೆ ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯ ಪ್ರಕಾರ ಕಾರ್ಯನಿರ್ವಹಿಸುವುದು. 


೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 





(3) ನಿರ್ಣಯ ತೆಗೆದುಕೊಳ್ಳುವ ಪ್ರಕ್ರಿಯೆ, ಉಸ್ತುವಾರಿ ಮತ್ತು ಹೊಣೆಗಾರಿಕೆ ಹಾಗೂ ವಿವಿಧ ಹಂತಗಳು :- 
ಅಪರ ಮುಖ್ಯ ಕಾರ್ಯದರ್ಶಿಯವರು ಕಾರ್ಮಿಕ ಇಲಾಖೆಯ ಸಚಿವರ ಸಮನ್ವಯ ಮತ್ತು ಸಹಕಾರದೊಂದಿಗೆ ಕಾರ್ಮಿಕ ಇಲಾಖೆಯ ನಿರ್ಣಯ 
ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ಸಂಬಂಧಪಟ್ಟವರಾಗಿರುತ್ತಾರೆ. 


ಸಂಘಟನೆಯ ವಿವರಗಳಂತೆ ಅಪ್ಪಣೆ /ಆದೇಶ ಮಾಡುವಲ್ಲಿ ಏಕತೆ ಇದೆ. ಅಧೀನ ಕಾರ್ಯದರ್ಶಿಗಳು ಮತ್ತು ಪೀಠಾಧಿಕಾರಿಗಳು ಸಂಬಂಧಪಟ್ಟ ಉಪ 
ಕಾರ್ಯದರ್ಶಿಗಳಿಂದ ಆದೇಶಗಳನ್ನು ಪಡೆಯುತ್ತಾರೆ. ಪ್ರತಿಯಾಗಿ ಅವರು ಕಾರ್ಯದರ್ಶಿಗಳಿಗೆ ಹೊಣೆಗಾರರಾಗಿರುತ್ತಾರೆ. ಅಪರ ಮುಖ್ಯ 
ಕಾರ್ಯದರ್ಶಿಯವರು ಕಾರ್ಮಿಕ ಇಲಾಖೆಯ ಸಚಿವರಿಗೆ ಹೊಣೆಗಾರರಾಗಿರುತ್ತಾರೆ. 

(4) ಇಲಾಖೆಯ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಇಲಾಖೆಯು ಅಳವಡಿಸಿಕೊಂಡಿರುವ ಮಾನದಂಡಗಳು :- 

ಸಚಿವಾಲಯದ ಕೈಪಿಡಿಯು ಕಾರ್ಮಿಕ ಇಲಾಖೆಯ ದೈನಂದಿನ ಚಟುವಟಿಕೆಗಳಿಗೆ ಮಾರ್ಗದರ್ಶನವಾಗಿದೆ. ಸಚಿವಾಲಯದ ಕೈಪಡಿಯು ವಿಸ್ನತವಾದ 
ಮಾನದಂಡಗಳನ್ನು ಒಳಗೊಂಡಿದ್ದು ಕಾರ್ಮಿಕ ಇಲಾಖೆಯ ಸಿಬ್ಬಂದಿಯು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಾಗ ಸದರಿ ಮಾನದಂಡಗಳನ್ನು 
ಅನುಸರಿಸಬೇಕಾಗುತ್ತದೆ. ಸಚಿವಾಲಯದ ಕೈಪಿಡಿಯಲ್ಲದೇ ಸಚಿವಾಲಯದ ಸಿಬ್ಬಂದಿಯು ಅಸ್ತಿತ್ವದಲ್ಲಿರುವ ಇತರೆ ಸಂಹಿತೆ ಮತ್ತು ನಿಯಮಗಳಲ್ಲಿನ 
ಪ್ರಾವಿಧಾನಗಳನ್ನು [00೪15100] ಅನುಸರಿಸಬೇಕಾಗುತ್ತದೆ. 

(5) ಕೆಲಸ ಕಾರ್ಯಗಳ ನಿರ್ವಹಣೆಗೆ ನಿಯಮಗಳು, ವಿನಿಮಯಗಳು (೫6001801075), ಸೂಚನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು ಕಾರ್ಮಿಕ ಇಲಾಖೆಯ 
ನಿಯಂತ್ರಣದಲ್ಲಿರುತ್ತವೆ :- 


ಇಲಾಖೆಯು ಪ್ರಮುಖವಾಗಿ ಸಚಿವಾಲಯದ ಕೈಪಿಡಿ ಮತ್ತು ಕರ್ನಾಟಕ ಸರ್ಕಾರಿ (ವ್ಯವಹಾರಗಳು) ನಿಯಮಗಳು- 1977 ರ ಪ್ರಕಾರ ಸುತ್ತೋಲೆ ಮತ್ತು 
ಕಾಲ ಕಾಲಕ್ಕೆ ಹೊರಡಿಸಿದ ಸರ್ಕಾರಿ ಆದೇಶಗಳ ಮೂಲಕ ಕಾರ್ಯ ನಿರ್ವಹಿಸುತ್ತಿದೆ. ಇದಲ್ಲದೆ ಈ ಕೆಳಕಂಡ ನಿಯಮಗಳು /ಕಾಯಿದೆಗಳ ಪ್ರಕಾರ ಕಾರ್ಯ 
ನಿರ್ವಹಣೆಯನ್ನು ಮಾಡಲಾಗುತ್ತದೆ. 


1. ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 1958 

2. ಕರ್ನಾಟಕ ನಾಗರಿಕ ಸೇವಾ [ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ] ನಿಯವಾವಳಿಗಳು 1957 
3. ಕರ್ನಾಟಕ ನಾಗರಿಕ ಸೇವಾ [ನಡತೆ] ನಿಯಮಾವಳಿಗಳು 1966 

4. ಕರ್ನಾಟಕ ನಾಗರಿಕ ಸೇವಾ [ನೇರ ನೇಮಕಾತಿ] ನಿಯಮಾವಳಿಗಳು 1977 

5. ಕರ್ನಾಟಕ ನಾಗರಿಕ ಸೇವಾ [ಖಾಯಂ ಪೂರ್ವಾವಧಿ] ನಿಯಮಾವಳಿಗಳು 1977 

6. ಕರ್ನಾಟಕ ನಾಗರಿಕ ಸೇವಾ [ಜೇಷ್ಠತೆ] ನಿಯಮಾವಳಿಗಳು 

7. ಕರ್ನಾಟಕ ನಾಗರಿಕ ಸೇವಾ [ಆರ್‌.ಪಿ.ಪಿ] ಅಧಿನಿಯಮ ಮತ್ತು ನಿಯಮಗಳು 

8. ಕರ್ನಾಟಕ ಪಾರದರ್ಶಕತೆ ಅಧಿನಿಯಮ 

9. ಕರ್ನಾಟಕ ಲೋಕ ಸೇವಾ ವಿನಿಮಯಗಳು 

10. ಹೆರಿಗೆ ಭತ್ಯೆ ಕಾಯ್ದೆ 1961 ಮತ್ತು ನಿಯಮ 1963 

1. ಕಾರಾನೆಗಳ ಕಾಯ್ದೆ 1948 

12. ಕರ್ನಾಟಕ ಕಾರಾನೆ ನಿಯಮಗಳು, 1969 

13. ಇಂಡಿಯನ್‌ ಬಾಯ್ದರ್‌ಗಳ ಸಕ್ರಮ ಕಾಯ್ದೆ 1923 

14. ಇಂಡಿಯನ್‌ ಬಾಯ್ದರ್‌ಗಳ ಸಕ್ರಮ ಕಾಯ್ದೆ 1950 

15. ಕರ್ನಾಟಕ ಬಾಯ್ದರ್‌ಗಳ ಪರಿಚಾರಕ ಕಾಯ್ದೆ 1962 

16. ಕರ್ನಾಟಕ ಬಾಯ್ಲರ್ಸ್‌ ನಿಯಮಗಳು 1982 

17. ಕಾರ್ಪಾನೆ ಮತ್ತು ಬಾಯ್ಲರ್‌ ಇಲಾಖೆಯ ಸೇವಾ ವಿಷಯಗಳು 

18, ಕನಿಷ್ಠ ವೇತನ ಕಾಯ್ದೆ 1948 

19. ಗುತ್ತಿಗೆ ಕಾರ್ಮಿಕರ [ನಿಯಂತ್ರಣ ಮತ್ತು ರದ್ದತಿ ಕಾಯ್ದೆ 1970 

20. ಭವಿಷ್ಯ ನಿಧಿ ಕಾಯ್ದೆ 

21. ಬೀಡಿ ಮತ್ತು ಸಿಗಾರ್‌ ಕಾರ್ಮಿಕರ [ಉದ್ಯೋಗ ನಿಯಮಗಳು] ಕಾಯ್ದೆ 1966 

22. ಮೋಟಾರು ಸಾರಿಗೆ ಕಾರ್ಮಿಕರ ಕಾಯ್ದೆ 1961 

23. ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ 1961 

24. ಕರ್ನಾಟಕ ಕೈಗಾರಿಕಾ ಸ್ಥಾಪನೆ [ರಾಷ್ಟ್ರೀಯ ಮತ್ತು ಹಬ್ಬದ ರಜಾ ದಿನಗಳು} ಕಾಯ್ದೆ 1963 
25. ಉಪಧನ ಪಾವತಿ ಕಾಯ್ದೆ 1972 

26. ವೇತನ ಪಾವತಿ ಕಾಯ್ದೆ 1936 

27. ಸಮಾನ ವೇತನ ಕಾಯದೆ 1976 

28. ಅಂತರರಾಜ್ಯ ವಲಸೆ ಕೆಲಸಗಾರರ [ಉದ್ಯೋಗ ನಿಯಂತ್ರಣ ಮತ್ತು ಸೇವಾ ಷರತ್ತುಗಳು] ಅಧಿನಿಯಮ ಕಾಯ್ದೆ 1979. 
29. ತೋಟ ಕಾರ್ಮಿಕರ ಕಾಯ್ದೆ 1951 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೪೯ 





30. ಮಾರಾಟ ಪ್ರತಿನಿಧಿ ಕಾಯ್ದೆ 
31. ಟ್ರೇಡ್‌ ಯೂನಿಯನ್‌ ಕಾಯ್ದೆ 1926 
32. ಕಾರ್ಯನಿರತ ಪತ್ರಕರ್ತರ [ವೇತನ ನಿಗದಿ] ಕಾಯ್ದೆ 1958 
33. ಕಾರ್ಮಿಕ ಕಾಯಿದೆಗಳ [ಕೆಲವು ಸಂಸ್ಥೆಗಳ ವರದಿಗಳನ್ನು ಮತ್ತು ವಹಿಗಳನ್ನು ಇಡುವ ಬಗ್ಗೆ ಎನಾಯಿತಿ] ಕಾಯ್ದೆ 1958 
34. ಅಸಂಘಟಿತ ಕಾರ್ಮಿಕ ಕಲ್ಯಾಣ ಕಾಯ್ದೆ ಬೋನಸ್‌ ಪಾವತಿ ಕಾಯ್ದೆ 1965 
35. ಕಾರ್ಯನಿರತ ಪತ್ರಕರ್ತರ [ಸೇವಾ ಷರತ್ತುಗಳು ಮತ್ತು ಇತರೆ ಅನುಕೂಲತೆ] ಕಾಯ್ದೆ 1958. 
36. ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ಕಾಯ್ದೆ 1965 ಮತ್ತು ನಿಯಮ 1968 
37. ಅನುಕಂಪದ ಆಧಾರಿತ ನೌಕರಿ ನಿಯಮಗಳು. 
38. ಬಾಲ ಕಾರ್ಮಿಕ [ನಿರ್ಮೂಲನ ಮತ್ತು ನಿಯಂತ್ರಣ] ಅಧಿನಿಯಮ, 1986. 
39. ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ. 2005 
(6) ಕಾರ್ಮಿಕ ಇಲಾಖೆಯ ನಿಯಂತ್ರಣದಲ್ಲಿ ಬರುವ ದಸ್ತಾವೇಜುಗಳು :- 
ಈ ಕೆಳಕಂಡ ದಸ್ತಾವೇಜುಗಳು ಸಚಿವಾಲಯದ ಕಾರ್ಮಿಕ ಇಲಾಖೆಯ ನಿಯಂತ್ರಣದಲ್ಲಿ ಬರುತ್ತವೆ. ಅವುಗಳನ್ನು ವಾರ್ಷಿಕವಾಗಿ ಪ್ರಕಟಿಸಲಾಗುತ್ತದೆ. 
ಳೇ ವಾರ್ಷಿಕ ವರದಿ 
ಇ. ನಿರ್ವಹಣಾ ಮುಂಗಡ ಪತ್ರ 
ಇ. ವಾರ್ಷಿಕ ಆಡಳಿತಾತ್ಮಕ ವರದಿ 
ಳೇ ವಾರ್ಷಿಕ ಯೋಜನೆ 
ಳೊ ಆಯವ್ಯಯ ದಸ್ತಾವೇಜು 
ವಾರ್ಷಿಕ ವರದಿ :- ಈ ದಸ್ತಾವೇಜನ್ನು ಸಚಿವಾಲಯದ ಕಾರ್ಮಿಕ ಇಲಾಖೆಯಿಂದ ವಾರ್ಷಿಕವಾಗಿ ಪ್ರಕಟಿಸಲಾಗುತ್ತದೆ. ಈ ದಸ್ತಾವೇಜು ಇಡೀ ಇಲಾಖೆಯ 
ಆರ್ಥಿಕ ಮತ್ತು ಭೌತಿಕ ಕಾರ್ಯಕ್ರಮಗಳನ್ನು ಮತ್ತು ಪ್ರಗತಿಯನ್ನು ಹಾಗೂ ಮುಂದಿನ ವರ್ಷದ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ. ಇದಲ್ಲದೇ ಇದು 
ಪ್ರಗತಿಯಲ್ಲಿರುವ ಪ್ರತಿಯೊಂದು ಕಾಮಗಾರಿ ಯೋಜನೆಯ ಹಂತವನ್ನು ಒಳಗೊಂಡಿರುತ್ತದೆ. 
ನಿರ್ವಹಣಾ ಮುಂಗಡ ಪತ್ರ :- ಭಾರತ ಸರ್ಕಾರದ ಆಡಳಿತಾತ್ಮಕ ಸುಧಾರಣೆಗಳ ಆಯೋಗವು 1977-78ರಲ್ಲಿ ಶಿಫಾರಸ್ಸು ಮಾಡಿದ ಮೇರೆಗೆ ಈ 
ದಸ್ತಾವೇಜನ್ನು ಪರಿಚಯಿಸಲಾಗಿತ್ತು. ಈ ದಸ್ತಾವೇಜು, ಇಲಾಖೆಯ ಪ್ರತಿಯೊಂದು ಕಾರ್ಯಕ್ರಮ ಮತ್ತು ಚಟುವಟಿಕೆಯಡಿಯಲ್ಲಿ ಸಲ್ಲಿಸಿದ ಸೇವೆಗಳು ಹಾಗೂ 
ಪ್ರತಿಯೊಂದು ವಲಯವು ಕಾರ್ಯಗತಗೊಳಿಸಿದ ಕಾಮಗಾರಿಯ ಪ್ರಮಾಣ, ಹಲವು ಕಾರ್ಯಕ್ರಮಗಳ ಮತ್ತು ಚಟುವಟಿಕೆಗಳ ಅಂದಾಜು ವೆಚ್ಚ ಮತ್ತು 
ಯಾವ ಉದ್ದೇಶಗಳಿಗೆ ಮತ್ತು ಗುರಿಗಳಿಗೆ ನಿಧಿಗಳು ಅಗತ್ಯವಿದೆ ಎಂಬುದನ್ನು ಸಾದರಪಡಿಸುತ್ತದೆ. 
ವಾರ್ಷಿಕ ಆಡಳಿತಾತ್ಮಕ ವರದಿ :- ಈ ದಸ್ತಾವೇಜನ್ನು ವಾರ್ಷಿಕವಾಗಿ ಪ್ರಕಟಿಸಲಾಗುತ್ತದೆ. ಇದು ಪ್ರತಿಯೊಂದು ವಲಯಗಳ ಸಂಘಟನೆಯ ಬಗ್ಗೆ 
ವಿವರಗಳನ್ನು ಒಳಗೊಂಡಿರುತ್ತದೆ. ಆಡಳಿತಾತ್ಮಕ ವರದಿಯಲ್ಲಿ ಸಚಿವಾಲಯದ ಮತ್ತು ಪ್ರತಿಯೊಂದು ವಲಯಗಳ ಇಲಾಖಾ ಮುಖ್ಯಸ್ಥರು ಹೊಂದಿದ 
ಹುದ್ದೆಯ ಅವಧಿಯನ್ನು ಇದರದಲ್ಲಿ ಸೂಚಿಲಾಗಿರುತ್ತದೆ. 
ವಾರ್ಷಿಕ ಯೋಜನೆ :- ಈ ದಸ್ತಾವೇಜು, ಯೋಜನಾವಾರು ಮತ್ತು ಶೀರ್ಷಿಕೆವಾರು ಇಲಾಖೆಗೆ ಅಗತ್ಯವಾಗಿ ಬೇಕಾಗಿರುವ ನಿಧಿಗಳ ಬಗ್ಗೆ ವಿವರವಾದ 
ಮಾಹಿತಿಯನ್ನು ಒಳಗೊಂಡಿರುತ್ತದೆ. ಇಲಾಖೆಯ ವಾರ್ಷಿಕ ಯೋಜನೆಯನ್ನು ತಯಾರಿಸುವಲ್ಲಿ ಕಾರ್ಮಿಕ ಇಲಾಖೆಯ ಯೋಜನಾ ಇಲಾಖೆಗೆ 
ಸಹಕರಿಸುತ್ತದೆ. ಈ ದಸ್ತಾವೇಜು, ಮುಂದುವರೆದ ಮತ್ತು ಹೊಸ ಯೋಜನೆಗಳೆರಡನ್ನು ಸೇರಿದಂತೆ ಪ್ರತಿ ಯೋಜನಾ ಅವಧಿಯಲ್ಲಿ ಹಂಚಿಕೆ ಮಾಡಿದ 
ನಿಧಿಗಳ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ನೀಡುತ್ತದೆ. 
ಆಯವ್ಯಯ ದಸ್ತಾವೇಜು :- ಇದೊಂದು ಕರಡು ದಸ್ತಾವೇಜಾಗಿದೆ. ಇದನ್ನು ಯೋಜನಾ ಇಲಾಖೆಯ ಬಿಡುಗಡೆ ಮಾಡಿದ ತರುವಾಯ ಇಲಾಖೆಯ 
ವಾರ್ಷಿಕ ಯೋಜನೆಯನ್ನು ಪ್ರಕಟಿಸಲಾಗುತ್ತದೆ. ಇದು ಇಲಾಖೆಯು ನಡೆಸಿದ ಪೂರ್ವಭಾವಿ ಸಭೆಗಳಲ್ಲಿ ನಿಧಿಗಳ ಅಗತ್ಯತೆಗಳ ಬಗ್ಗೆ ಚರ್ಚಿತಗೊಂಡ 
ತರುವಾಯ ಆಯವ್ಯಯದ ದಸ್ತಾವೇಜನ್ನು ತಯಾರಿಸಿ ಆರ್ಥಿಕ ಇಲಾಖೆಗೆ ಕಳುಹಿಸಲಾಗುತ್ತದೆ. ಈ ದಸ್ತಾವೇಜು ವಾಸ್ತವವಾಗಿ ಅಗತ್ಯವಿರುವ ನಿಧಿಗಳ ಬಗ್ಗೆ 
ಮಾಹಿತಿಯನ್ನೊಳಗೊಂಡಿರುತ್ತದೆ. 
(7) ಕಾರ್ಮಿಕ ಇಲಾಖೆಗೆ ಅನ್ವಯಿಸುವ ಕಾರ್ಯ ನೀತಿಯ ರಚನೆ ಮತ್ತು ಕಾರ್ಯಾನುಷ್ಠಾನದ ಸಂಬಂಧ ಸಾರ್ವಜನಿಕರೊಂದಿಗೆ ಸಮಾಲೋಚಿಸಲು 
ಅಸ್ತಿತ್ವದಲ್ಲಿರುವ ವ್ಯವಸ್ಥೆ. :- ನಿಗಧಿತ ಕಾರ್ಮಿಕ ಸಾಮರ್ಥ್ಯವನ್ನು ಸೃಜಿಸಲು ಮತ್ತು ಮುಂದುವರೆದ ಕಾರ್ಮಿಕ ಯೋಜನೆಗಳನ್ನು ಶೀಘವಾಗಿ 
ಪೂರ್ಣಗೊಳಿಸಲು ಕಾರ್ಮಿಕ ಇಲಾಖೆಯಡಿಯಲ್ಲಿ ಕಾರ್ಮಿಕ ಆಯುಕ್ತರು, ಉದ್ಯೊಗ ಮತ್ತು ತರಬೇತಿ ಆಯುಕ್ತರು ಮತ್ತು ಕಾರ್ಮಿಕರ ರಾಜ್ಯ ವಿಮಾ 
ಯೋಜನೆ ವೈದ್ಯಕೀಯ ಸೇವೆಗಳ ನಿರ್ದೇಶನಾಲಯ ಎಂಬ ಮೂರು ವಿಶೇಷ ಉದ್ದೇಶ ವಾಹಕಗಳನ್ನು (Special Purpose Vehicles) 
ಸ್ಥಾಪಿಸಲಾಗಿದೆ. ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಯವರು ಈ ಮೂರು ನಿಗಮಗಳಿಗೆ ನಿರ್ದೇಶಕರಾಗಿರುತ್ತಾರೆ. ಕಾರ್ಯನೀತಿಗಳನ್ನು ರಚಿಸುವಾಗ ಮತ್ತು 
ಅನುಷ್ಟಾನಗೊಳಿಸುವಾಗ ಈ ಮೂರು ಆಯುಕ್ತರು ನೀಡಿದಂತಹ ಸಲಹೆಗಳನ್ನು ಪರಿಗಣಿಸಲಾಗುತ್ತದೆ. 
(8) ಕಾರ್ಮಿಕ ಇಲಾಖೆಯಿಂದ ರಚಿಸಲ್ಪಟ್ಟ ಮಂಡಳಿಗಳು, ಪರಿಷತ್ತುಗಳು (೦೦೬೧೦5) ಸಮಿತಿಗಳು ಮತ್ತು ಇತರೆ ನಿಕಾಯಗಳು (006199) :- 


ಅಧಿಕಾರೇತರ ಮತ್ತು ಅಧಿಕಾರವುಳ್ಳ ಸದಸ್ಯರನ್ನೊಳಗೊಂಡಂತೆ ಕಾರ್ಮಿಕ ಇಲಾಖೆಯ ಹಲವಾರು ಮಂಡಳಿಗಳನ್ನು ಕೌನ್ಸಿಲ್‌ಗಳನ್ನು, ಸಮಿತಿಗಳನ್ನು ಮತ್ತು 
ನಿಕಾಯಗಳನ್ನು ಸ್ಥಾಪಿಸಿದೆ. 


೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 





ಳೇ ಕಾರ್ಮಿಕ ಇಲಾಖೆಯು ಸ್ಥಾಪಿಸಲ್ಪಟ್ಟಂತಹ ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಮತ್ತು ನಿಕಾಯಗಳು ಈ ಕೆಳಗಿನಂತಿವೆ. 
ಳೆ ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ 

ಇ. ಕರ್ನಾಟಕ ವೃತ್ತಿ ತರಬೇತಿ ಮತು ಕೌಶಲ್ಯ ಅಭಿವೃದ್ಧಿ ನಿಗಮ 

ಇ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ 

ಳೊ ಕರ್ನಾಟಕ ಕಟ್ಟಡ ಮತ್ತು ಇತರೇ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ 

ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ ಮಂಡಳಿ 


ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ :- 


ಕನಿಷ್ಠ ವೇತನ ಕಾಯ್ದೆ 1948ರ ಕಲಂ 7 & 9ರ ಅಡಿಯಲ್ಲಿ ದಿನಾಂಕ : 18-05-2012 ರಂದು ರಚಿಸಲಾಗಿದೆ. ಕಾರ್ಮಿಕ ಆಯುಕ್ತರು ಈ ಮಂಡಳಿಯ 
ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರನ್ನು ಹೊರತುಪಡಿಸಿ 6 ಮಂದಿ ಸ್ವತಂತ್ರ ಸದಸ್ಯರು 7 ಮಂದಿ ಮಾಲೀಕರ ಪ್ರತಿನಿಧಿಗಳು ಮತ್ತು 7 ಮಂದಿ ಕಾರ್ಮಿಕ ಪ್ರತಿನಿಧಿಗಳು 
ಮಂಡಳಿಯಲ್ಲಿರುತ್ತಾರೆ. ಕನಿಷ್ಠ ವೇತನ ಕಾಯ್ದೆಯಡಿಯಲ್ಲಿ ಅನುಸೂಚಿತ ಉದ್ದಿಮೆಗಳಿಗೆ ಸಂಬಂಧಿಸಿದಂತೆ ಕನಿಷ್ಟ ವೇತನವನ್ನು ನಿಗದಿಪಡಿಸುವುದು ಹಾಗೂ 
ಕಾಲಕಾಲಕ್ಕೆ ಕನಿಷ್ಠ ವೇತನದ ಪರಿಷ್ಠರಣೆಯ ಬಗ್ಗೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡುವುದಾಗಿದೆ. 

ಕರ್ನಾಟಕ ವೃತ್ತಿ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮ :- 


ಕಂಪನಿ ಅಧಿನಿಯಮ 1956ರ ನಿಯಮ 619ರ ಅಡಿಯಲ್ಲಿ ದಿನಾಂಕ: 02-04-2008ರಂದು ರಚಿಸಲಾಗಿದೆ. ಕಾರ್ಮಿಕ ಇಲಾಖೆಯು 
ಕಾರ್ಯದರ್ಶಿಯವರು ಅಧ್ಯಕ್ಷರಾಗಿರುತ್ತಾರೆ. ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಆಯುಕ್ತರು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುತ್ತಾರೆ. 6 ಮಂದಿ 
ಇತರೆ ಸದಸ್ಯರು ಈ ನಿಗಮದಲ್ಲಿರುತ್ತಾರೆ. ಈ ನಿಗಮವು ನಿರುದ್ಯೋಗಿಗಳಿಗೆ ಕೌಶಲ್ಯ ತರಬೇತಿ ನೀಡುವ ಹಾಗೂ ಉದ್ಯೋಗ ಮೇಳಗಳ ಮೂಲಕ 
ಉದ್ಯೋಗ ದೊರಕಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ :- 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ಅಧಿನಿಯಮ 1965ರ ಪ್ರಕರಣ 4ರ ಅಡಿಯಲ್ಲಿ 1969ರಲ್ಲಿ ರಚಿಸಲಾಗಿದೆ. ಮಾನ್ಯ ಕಾರ್ಮಿಕ ಸಚಿವರು ಮಂಡಳಿಯ 
ಅಧ್ಯಕ್ಷರಾಗಿರುತ್ತಾರೆ. ಅಧಿಕಾರಿ ಸದಸ್ಯರು 3 ಮಂದಿ 4 ಮಂದಿ ಕಾರ್ಮಿಕರ ಪ್ರತಿನಿಧಿಗಳು 4 ಮಂದಿ ಉದ್ಯೋಗದಾತರ ಪ್ರತಿನಿಧಿಗಳು ಮತ್ತು ಇಬ್ಬರು 
ಮಹಿಳಾ ಸದಸ್ಯರು ಈ ಮಂಡಳಿಯಲ್ಲಿರುತ್ತಾರೆ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ನಿಯಮಾವಳಿಗಳ 1965ರಡಿಯಲ್ಲಿ ನಿಗಧಿಪಡಿಸಿರುವ ಸೌಲಭ್ಯಗಳನ್ನು 
ಕಾರ್ಮಿಕರಿಗೆ ಒದಗಿಸುವುದು. 


ಕರ್ನಾಟಕ ಕಟ್ಟಡ ಮತ್ತು ಇತರೇ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ :- 


ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ [ಉದ್ಯೋಗ ಕಮೀಕರಣ ಮತ್ತು ಸೇವಾ ಷರತ್ತುಗಳು] ನಿಯಮಾವಳಿಗಳು 2006ರ ನಿಯಮ 22ಎ ಅಡಿ 
ದಿ: 18-01-2007ರಂದು ರಚಿಸಲಾಗಿದೆ. ಮಾನ್ಯ ಕಾರ್ಮಿಕ ಸಚಿವರು ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ 
ಪ್ರತಿನಿಧಿಗಳು 4 ಮಂದಿ ಮತ್ತು ಕಟ್ಟಡ ಮತ್ತು ಇತರೆ ನಿರ್ಮಾಣಗಾರರ ಪ್ರತಿನಿಧಿಗಳು 4 ಮಂದಿ ಅಧಿಕಾರಿ ಸದಸ್ಯರು 4 ಮಂದಿ ಮಂಡಳಿಯಲ್ಲಿರುತ್ತಾರೆ. 
ಮಂಡಳಿಯು ನೊಂದಾಯಿತ ಫಲಾನುಭವಿಗಳಿಗೆ ನಿಯಮಗಳಲ್ಲಿ ಸೂಚಿತವಾಗಿರುವ ಸೌಲಭ್ಯಗಳನ್ನು ಮತ್ತು ಸುರಕ್ಷತೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ 
ನಿಗಾವಹಿಸುತ್ತದೆ. 

ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ :- 


ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಅಧಿನಿಯಮ 2008ರ ಅಡಿಯಲ್ಲಿ ದಿ: 05-10-2009ರಂದು ರಚಿಸಲಾಗಿದೆ. ಮಾನ್ಯ ಕಾರ್ಮಿಕ ಸಚಿವರು 
ಮಂಡಳಿಯ ಅಧ್ಯಕ್ಷರಾಗಿರುತ್ತಾರೆ. 7 ಮಂದಿ ಅಧಿಕಾರಿ ಸದಸ್ಯರು, 7 ಮಂದಿ ಅಸಂಘಟಿತ ಕಾರ್ಮಿಕರ ಪ್ರತಿನಿಧಿಗಳು, 7 ಮಂದಿ ಉದ್ಯೋಗದಾತರ 
ಪ್ರತಿನಿಧಿಗಳು, 5 ಮಂದಿ ಸಾರ್ವಜನಿಕ/ನಾಗರೀಕ ವ್ಯಕ್ತಿಗಳು ಇಬ್ಬರು ವಿಧಾನ ಸಭಾ/ಪರಿಷತ್‌ ಸದಸ್ಯರು ಮಂಡಳಿಯಲ್ಲಿರುತ್ತಾರೆ. ಪ್ರಸ್ತುತ ಎನ್‌.ಪಿ.ಎಸ್‌. 
ಲೈಟ್‌ ಎನ್ನುವ ಪಿಂಚಣಿ ಯೋಜನೆಯನ್ನು ಅಸಂಘಟಿತ ಕಾರ್ಮಿಕರಿಗೆ ಜಾರಿಗೊಳಿಸಲಾಗಿದೆ. 


ತಾಂತ್ರಿಕ ಸಲಹಾ ಸಮಿತಿಯ ಅಧಿಕಾರಿ/ ಅಧಿಕಾರೇತರ ಸದಸ್ಯರುಗಳ ಪಟ್ಟಿ 















































ಕ್ರಸಂ ಹೆಸರುಗಳು ಅಧಿಕಾರಿ/ಅಧಿಕಾರೇತರ ಪದನಾಮ 
1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ ಅಧಿಕಾರಿ ಅಧ್ಯಕ್ಷರು 
2. | ಕಾರ್ಯದರ್ಶಿ (ವೆಚ್ಚ, ಆರ್ಥಿಕ ಇಲಾಖೆ ಅಧಿಕಾರಿ ಸದಸ್ಯರು 
3. ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಸದಸ್ಯರು 
4. ಜಂಟಿ/ಉಪ ಕಾರ್ಯದರ್ಶಿ, ಯೋಜನಾ ಇಲಾಖೆ ಅಧಿಕಾರಿ ಸದಸ್ಯರು 
5. ಜಂಟಿ/ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ ಅಧಿಕಾರಿ ಸದಸ್ಯರು 
6. | ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಅಧಿಕಾರಿ ಸದಸ್ಯರು 
7. ನಿರ್ದೇಶಕರು, ಕಾರ್ಪಾನೆಗಳು ಮತ್ತು ಬಾಯ್ದರುಗಳು ಕಾರ್ಮಿಕ ಇಲಾಖೆ ಅಧಿಕಾರಿ ಸದಸ್ಯರು 
8. | ಶ್ರೀಮತಿ ಅನುಜಾ, ಎಸ್‌., ಅಸಿಸ್ಟೆಂಟ್‌ ಪ್ರೊಫೆಸರ್‌, ನ್ಯಾಷನಲ್‌ ಲಾ ಸ್ಕೂಲ್‌ ಆಫ್‌ ಅಧಿಕಾರೇತರ ಸದಸ್ಯರು 
ಇಂಡಿಯಾ ಯೂನಿವರ್ಸಿಟಿ 
9. ಡಾ: ಕೆ.ಎಸ್‌. ನಂಜುಂಡ ರಾವ್‌, ಇಂಡಿಯನ್‌ ಇನ್ಸಿಟ್ಯೂಟ್‌ ಆಫ್‌ ಸೈನ್ಸ್‌ ಅಧಿಕಾರೇತರ ಸದಸ್ಯರು 




















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೫೧ 
ಕ್ರಸಂ ಹೆಸರುಗಳು ಅಧಿಕಾರಿ/ಅಧಿಕಾರೇತರ ಪದನಾಮ 
10. | ಮೆ: ಲಾರ್ಸೆನ್‌ ಅಂಡ್‌ ಟೋಬ್ರೋ ಲಿಮಿಟೆಡ್‌, ಇ.ಸಿ.ಸಿ. ವಿಭಾಗ, ಬೆಂಗಳೂರು. ಅಧಿಕಾರೇತರ ಸದಸ್ಯರು 
1. | ಅಧ್ಯಕ್ಷರು / ಕಾರ್ಯದರ್ಶಿ, ಇಂಡಿಯನ್‌ ನ್ಯಾಷನಲ್‌ ಟ್ರೇಡ್‌ ಯುನಿಯನ್‌ ಕಾಂಗ್ರೆಸ್‌ ಅಧಿಕಾರೇತರ ಸದಸ್ಯರು 
(ಐ.ಎನ್‌.ಟಿ.ಯು.ಸಿ), ಬೆ೦ಗಳೂರು (ಕಾರ್ಮಿಕ ಪತಿನಿಧಿ) 
12. ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಅಧಿಕಾರೇತರ ಸದಸ್ಯ 
ಕಾರ್ಮಿಕರ ಕಲ್ಯಾಣ ಮಂಡಳಿ, ಬೆ೦ಗಳೂರು. ಕಾರ್ಯದರ್ಶಿ 




















ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಯೋಜನಾ ನಿಯಂತ್ರಣಾ ಮಂಡಳಿಯ ಪ್ರಕಾರ್ಯಗಳು ಈ ಕೆಳಗಿನಂತಿವೆ :- 
ವಿಷಯದ ಟೆಂಡರುಗಳು ಮತ್ತು ಕ್ಲೇಮುಗಳು, ಅಂದಾಜುಗಳು, ಉಸ್ತುವಾರಿ ಮತ್ತು ಯೋಜನೆ ಈ ಎಲ್ಲಾ ವಿಷಯಗಳಲ್ಲಿ ತಾಂತ್ರಿಕ ಸಮಿತಿಯ 
ಪರಾಮರ್ಶಿಸಿ ಶಿಫಾರಸ್ಸನ್ನು ನೀಡುವುದು. 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ವಲಯದ ಯಾವುದೇ ವಿಷಯಕ್ಕೆ ಸಂಬಂಧಿಸದಂತೆ ಮಂಡಳಿಯು ಚರ್ಚಿಸಲು ಅಧಿಕಾರ 
ಹೊಂದಿರುತ್ತದೆಯಲ್ಲದೇ ಮತ್ತು ತಾಂತ್ರಿಕ ಸಮಿತಿಯ ಅಧ್ಯಕ್ಷರ ಸಲಹೆಗಾಗಿ ಯಾವುದೇ ಕಡತವನ್ನು ಕಳುಹಿಸಲು ನಿರ್ದೇಶನ ನೀಡಬಹುದಾಗಿದೆ 
ವ್ಯವಹರಣೆ ನಿಯಮಗಳ ಪ್ರಕಾರ ಸಚಿವ ಸಂಪುಟಕ್ಕೆ ತೆಗೆದುಕೊಂಡು ಹೋಗುವ ಪ್ರಕರಣಗಳನ್ನು ಹೊರತುಪಡಿಸಿ ಮಂಡಳಿಯು ಅನುಮೋದನೆ 
ನೀಡಿದ ವಿಷಯಗಳ ಬಗ್ಗೆ ಅವಶ್ಯವಿರುವ ಸರ್ಕಾರಿ ಆದೇಶಗಳನ್ನು ಕಾರ್ಮಿಕ ಇಲಾಖೆಯು ನೇರವಾಗಿ ಹೊರಡಿಸತಕ್ಕದ್ದು. 

ಸಚಿವ ಸಂಪುಟದ ಅನುಮೋದನೆ ಅತ್ಯಗತ್ಯವಿರುವ ಪ್ರಕರಣಗಳಲ್ಲಿ ಮಂಡಳಿಯು ಅನುಮೋದನೆ ನೀಡಿದ ತರುವಾಯ ಕಾರ್ಮಿಕ ಇಲಾಖೆಯು 
ಅಂತಹ ಪ್ರಕರಣಗಳನ್ನು ನೇರವಾಗಿ ಸಚಿವ ಸಂಪುಟಕ್ಕೆ ಮಂಡಿಸತಕ್ಕದ್ದು. 
ಮಂಡಳಿಗಳು ಮತ್ತು ಸಮಿತಿಗಳ ಸಭೆಗಳಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಕಲ್ಪಿಸಲಾಗುವುದಿಲ್ಲ. ನಿರ್ದಿಷ್ಟ ವಿಷಯಗಳಲ್ಲಿ ವಿಶೇಷ ಜ್ಞಾನ 
ಪಡೆದಿರುವಂತಹವರಿಗೆ ಮಾತ್ರ ಮಂಡಳಿಗಳ, ಕೌನ್ಸಿಲ್‌ಗಳ, ಸಮಿತಿಗಳ ಮತ್ತು ಇತರೆ ನಿಕಾಯಗಳ ಸದಸ್ಯರುಗಳಿಗೆ ಸಭೆಗಳಲ್ಲಿ ಭಾಗವಹಿಸಲು ಅವಕಾಶವಿದೆ. 


ಈ ಎಲ್ಲಾ 
೧೧೨ 


ಅಂತಹ ಸಭೆಗಳ ನಡವಳಿಗಳ ಅಥವಾ ಸಭೆಯ ಟಿಪ್ಪಣಿಗಳು ಸಾರ್ವಜನಿಕರಿಗೆ ಲಭ್ಯವಾಗುವುದಿಲ್ಲ. 


(9) ಅಧಿಕಾರಿ / ಸಿಬ್ಬಂದಿಯ ಮಾಸಿಕ ಸಂಭಾವನೆ ಮತ್ತು ಸೂಚಿ:- 

































































ಅಧಿಕಾರಿ / ಸಿಬಂದಿಯ ಒಟ್ಟು ವಿಳಾಸ 
ಕ್ರಸಂ ಬು ಪದನಾಮ ವೇತನ ಶ್ರೇಣಿ 
ಹೆಸರು ಶ್ರೀ / ಶ್ರೀಮತಿ ವೇತನ ಕಛೇರಿ ಮನೆ 
ಅಪರ ಮುಖ್ಯ ಕಾರ್ಯದರ್ಶಿ ರವರ ಆಪ್ತ ಶಾಖೆ 
1 ಪಿ.ಬಿ. ರಾಮಮೂರ್ತಿ ಅಪರ ಮುಖ್ಯ 80,000- 1,94,400 ನಂ. 25, ಕ್ರಿಷ್ಣ ಗಾರ್ಡೆನಿಯಾ 
ಕಾರ್ಯದರ್ಶಿ 80,000 ಅಪಾರ್ಟ್‌ಮೆಂಟ್ಸ್‌, 5ನೇ 
ಮೇನ್‌, ಆರ್‌.ಎಂ.ವಿ. 2ನೇ 
ಸ್ಟೇಜ್‌, ಬೆ೦-94. ಮೊ: 
9845517197, secy-labour 
@ Karnataka.gov.in 
2 ಜಯಲಕ್ಷ್ಮಿ ಆಪ್ತ 40,050- 47,700 ನಂ. 414, ನಂ. 341 ಬೆನಕ. 7ನೇ ಕ್ರಾಸ್‌, 
ಕಾರ್ಯದರ್ಶಿ 56,550 ಕಾರ್ಮಿಕ ಇಲಾಖೆ, | NGEF ಲೇಔಟ್‌, ನಾಗರಬಾವಿ, 
4 ನೇ ಮಹಡಿ, ಬೆಂ-72 
ವಿಕಾಸ ಸೌಧ, ಮೊ: 9880626422 
3 ಪುಷ್ಪಲತ/ಎಲ್‌ ಶೀಘಲಿಪಿಗಾರ್ತಿ 16,000- 30,063, ಬೆಂಗಳೂರು. ದೂ: ನಂ. 13, ಅಯ್ಯಪ್ಪ ನಗರ 
29,600 2254984 ಮೇನ್‌ ರೋಡ್‌, ಡಾಕ್ಟರ್ಸ್‌ 
22035004 ಕಾಲೋನಿ, ಕೋಣನಕುಂಟೆ 
ಬೆಂಗಳೂರು-62. 
ಮೊ.9986729662 
4 ಖಾಲಿ ಇದೆ ಭಾಷಾಂತರಕಾರರು 
5 ಮಂಜುನಾಥ್‌ ಬಿ.ಎಸ್‌ ವಾಹನ 12,500- 18,100 ನಂ. 124/2, ಪಿಡಬ್ಲ್ಯೂಡಿ 
ಚಾಲಕರು 24,000 ಕ್ವಾಟ್ರಸ್‌, ಜೀವನ್‌ ಭೀಮಾ 
ನಗರ. ಬೆಂ-79 ಮೊ: 
9945763554 
6 ಖಾಲಿ ಇದೆ ಕಿ. ಸಹಾಯಕರು 
7 ಖಾಲಿ ಇದೆ ದಲಾಯತ್‌ 
































































































































೪೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 
ಕ್ರ ಅಧಿಕಾರಿ / ಸಿಬಂದಿಯ ಒಟ್ಟು ವಿಳಾಸ / ದೂರವಾಣಿ 
ee ಪದನಾಮ | ವೇತನ ಶ್ರೇಣಿ ಸಿ 
ಸಂ ಹೆಸರು ಶ್ರೀ / ಶ್ರೀಮತಿ ವೇತನ ಕಛೇರಿ ಮನೆ 
ಉಪ ಕಾರ್ಯದರ್ಶಿ (1) ರವರ ಆಪ್ತ ಶಾಖೆ 
1 | ಎ.ಎಸ್‌. ವಿಶ್ವೇಶ್ವರಯ್ಯ ಉಪ 40,050- 64.104 ನಂ. 4, 4ನೇ ಕ್ರಾಸ್‌. 
ಕಾರ್ಯದರ್ಶಿ 56.550 ವೀರಭದ್ರ ನಗರ, 1ನೇ 
ಹಂತ, ಮಾರತ್‌ ಹಳ್ಳಿ 
ಪೋಸ್ಟ್‌, ಬೆ೦ಗಳೂರು-37. 
ds. Labour @ yahoo.com 
ನಂ, 411, ಕಾರ್ಮಿಕ ಮೊ: 8050507189 
2 | ಪದ್ಮಎನ್‌. ಆಪ್ತ ಸಹಾಯಕರು | 20.000 33,319 ನಿರಾ ನೇ ನಂ. 198, 4ನೇ ಮುಖ್ಯ 
36.300 ಮಹಡಿ, ವಿಕಾಸ ಸೌಧ, | ರಸ್ತೆ 6ನೇ ಅಡ್ಡ ರಸ್ತೆ, 
ಬೆಂಗಳೂರು. ಹೆಚ್‌.ಎ.ಎಲ್‌, 3ನೇ ಹಂತ, 
ದೂ: 22035031 ಹೊಸತಿಪಸಂದ, 
22035033 ಬೆಂಗಳೂರು-75 
padmajamanjunath @ 
gmail.com. ಮೊ: 
9481423384 
3 ಖಾಲಿ ಇದೆ ಕಿ. ಸಹಾಯಕರು 
4 ಖಾಲಿ ಇದೆ ದಲಾಯತ್‌ 
5 ಖಾಲಿ ಇದೆ ವಾಹನ ಚಾಲಕರು 
ಅಧಿಕಾರಿ ವಿಳಾಸ 
1 ಗಾರ ಜ| |1106 ಒಟ್ಟು & 
ಪಕ ಸಿಬ್ಬಂದಿಯ ಹೆಸರು ಪದನಾಮ ವೇತನ ಶ್ರೇಣಿ ಶೇತ ಕ್‌ ಹ್‌ 
ಶ್ರೀ / ಶ್ರೀಮತಿ 
ಉಪ ಕಾರ್ಯದರ್ಶಿ (2) ರವರ ಆಪ್ತ ಶಾಖೆ 
1 ಆರ್‌.ಶಿವಲಿಂಗಯ್ಯ ಉಪ 40,050 65,632 ನಂ. ಎಂ.ಎಸ್‌. 33, 
ಕಾರ್ಯದರ್ಶಿ 56.500 ಲೋಕೋಪಯೋಗಿ ವಸತಿ ಗೃಹ, 
ನಂದಿನಿ ಬಡಾವಣೆ (ಪಶ್ಚಿಮ), 
ನಂ. 416, ಕಾರ್ಮಿಕ ಸ 
ಬೆ೦-92. ದೂ: 9900313838 
ಇಲಾಖೆ, 4ನೇ 
ಮಹಡಿ. ವಿಕಾಸ iseclabour@gmail.com 
2 (ಖಾಲಿ ಇದೆ ಶೀಘಲಿಪಿಗಾರ್ತಿ ಸೌಧ, 
3 | ಖಾಲಿ ಇದೆ ಕರಿಯ ದೂ: 22034773 
ಸಹಾಯಕ 
ಖಾಲಿ ಇದೆ ದಲಾಯತ್‌ 
5 (ಖಾಲಿ ಇದೆ ವಾ. ಚಾಲಕರು 
ಅಧಿಕಾರಿ ವಿಳಾಸ 
ತ... ಎಫ್ಟ "ಡಿಪಿ ಒಟ್ಟು ತ 
ಪಕ್ಕಿ ಸಿಬ್ಬಂದಿಯ ಹೆಸರು ಪದನಾಮ ವೇತನ ಶ್ರೇಣಿ ಶೀತ ಹ್‌ ಮೆ 
ಶ್ರೀ / ಶ್ರೀಮತಿ 
ಉಪ ವಿಶೇಷಾಧಿಕಾರಿ (ಬಾಲ ಕಾರ್ಮಿಕ ಕೋಶ) (ಪೀಠಾಧಿಕಾರಿ-6) ರವರ ಶಾಖೆ 
1 ಜಿ. ಇಂದಿರಮ್ಮ ಉಪ 36,300- 65,646 ನಂ.38 ಶಿವಶ್ರೀ ನಿಲಯ, 
ವಿಶೇಷಾಧಿಕಾರಿ | 53,850 ನಂ. 411, ಕಾರ್ಮಿಕ ಕೆ.ಪಿ.ಎಸ್‌.ಸಿ. ಲೇಔಟ್‌, 
(ಪೀಠಾಧಿಕಾರಿ-6) ಇಲಾಖೆ, 4ನೇ ಜ್ಞಾನಭಾರತಿ 2ನೇ ಹಂತ, 
NE ಮಹಡಿ, ಬೆಂಗಳೂರು-56, 9449654664 
$ $ 
ನಿಮಿತ್ತ) ವಿಕಾಸ ಸೌಧ, Indiraramesh 20gmail.com. 
ನ POF AEP ಬೆಂಗಳೂರು 
ES EE ದೂ: 22035027 
3 (ಖಾಲಿ ಇದೆ ಹಿ.ಸಹಾಯಕರು 






























































































































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೫೩ 
ಅಧಿಕಾರಿ ವಿಳಾಸ 
ಡಿ ಹ ಒಟ್ಟು 
ಸ ಸಿಬ್ಬಂದಿಯ ಹೆಸರು ಪದನಾಮ ವೇತನ ಶ್ರೇಣಿ ಡಿ ಕಾ ಫಾ 
ಶ್ರೀ / ಶ್ರೀಮತಿ 
4 | ವಾಣಿಶ್ರೀ ಸಹಾಯಕರು 16,000 29,380 ನಂ.587, 3ನೇ ಕ್ರಾಸ್‌, 7ನೇ 
29.600 ಮೇನ್‌, ಮನುವನ, 
ವಿಜಯನಗರ, ಬೆಂಗಳೂರು-40. 
maysanjana@gmail.com 
5 | ಖಾಲಿ ಇದೆ ಕಿರಿಯ 
ಸಹಾಯಕ 
6. | ಖಾಲಿ ಇದೆ ದಲಾಯತ್‌ 
ಕ್ಷ ಅಧಿಕಾರಿ / ವಿಳಾಸ 
ಈ ಸಿಬ್ಬಂದಿಯ ಹೆಸರು ಪದನಾಮ ವೇತನ ಶ್ರೇಣಿ ಒಟ್ಟು ವೇತನ 
ಸಂ ಬ ನ್‌ ಆ ಕಛೇರಿ ಮನೆ 
ಶ್ರೀ / ಶ್ರೀಮತಿ 
ಅಧೀನ ಕಾರ್ಯದರ್ಶಿ (ಕಾರ್ಬಾನೆ ಮತ್ತು ಬಾಯ್ಲರ್‌) (ಪೀಠಾಧಿಕಾರಿ-1) ರವರ ಶಾಖೆ 
1 ಬೋರಯ್ಯ ಅಧೀನ 28,100 50.100 56,572 ನಂ. 15/, 1ನೇ 
ಕಾರ್ಯದರ್ಶಿ ಮೇನ್‌ ರೋಡ್‌, 
(ಪೀಠಾಧಿಕಾರಿ-1) 2ನೇ ಮಹಡಿ, 
ಗ೦ಗಮ್ಮ ಗುಡಿ 
ಬೀದಿ, ಅಶೋಕ 
ನಗರ, ಬೆಂ.50. 
ನಂ. 411, ಇ ಮೇಲ್‌. 
ಕಾರ್ಮಿಕ boraiahdo1@gmail.com. 
2 |ಖಾಲಿಣಇದೆ ಶೀಘಲಿಪಿಗಾರ್ತಿ ತಲಾಖ 
ತ 4ನೇ ಮಹಡಿ, 
3 ಭುವನೇಂದ್ರ ಹಿರಿಯ 20,000-36,300 34.740 ವಿಕಾಸ ಸೌದ ನಂ.40, 6ನೇ 
ಕುಮಾರ್‌ ಬಿ.ಕೆ. ಸಹಾಯಕರು i ಕ್ರಾಸ್‌, ಮಾಗಡಿ 
ದೂ:22035021 ರೋಡ್‌, 
ಬೆಂಗಳೂರು-23 
4 ಮೇಘನಾ .ಎನ್‌ ಸಹಾಯಕರು 16,000-29,600 27, 102 20/41, 2ನೇ 
ಕ್ರಾಸ್‌, 
ಕೆ.ಎ. ಲೇಔಟ್‌ 4ನೇ 
ಬ್ಲಾಕ್‌, ಜಯನಗರ, 
ಬೆಂ-11 
5 | ರಮೇಶ್‌ .ಜೆ ಕಿರಿಯ 11,600-21,000 19,500 ನಂ.22. 12ನೇ 
ಸಹಾಯಕರು ಮುಖ್ಯ ರಸ್ತೆ 2ನೇ 
ಕಾಸ್‌, ಜೆ.ಸಿ. ನಗರ, 
ಕುರುಬರ ಹಳ್ಳಿ, 
ಬೆಂಗಳೂರು-86. 
6. | ಖಾಲಿ ಇದೆ ದಲಾಯತ್‌ 
ಅಧಿಕಾರಿ / ವಿಳಾಸ 
ತ್ರ ಒಟ್ಟು 
ಸಿಬ್ಬಂದಿಯ ಹೆಸರು ಪದನಾಮ ವೇತನ ಶ್ರೇಣಿ 
ಸಂ ೬ ವೇತನ ಕಛೇರಿ ಮನೆ 
ಶ್ರೀ / ಶ್ರೀಮತಿ 
ಅಧೀನ ಕಾರ್ಯದರ್ಶಿ (ಕನಿಷ್ಠ ವೇತನ) (ಪೀಠಾಧಿಕಾರಿ-2) ರವರ ಶಾಖೆ 
1 | ಈ. ವಿಜಯಲಕ್ಷ್ಮಿ ಅಧೀನ 22,800-43,200 40,717 | ನಂ. 411, ಕಾರ್ಮಿಕ | ನಂ.15/4, 15ನೇ ಮುಖ್ಯ 
ಕಾರ್ಯದರ್ಶಿ ಇಲಾಖೆ, 4ನೇ ರಸ್ತೆ, ಪದ್ಮನಾಭ ನಗರ, 
(ಪೀಠಾಧಿಕಾರಿ-2) ಮಹಡಿ, ಬೆಂ-70 ದೂ: 26391537 
(ಪು ವಿಕಾಸ ಸೌಧ, ಮೊ: 9900615061 




























































































































































































೪೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 
2 (ಖಾಲಿ ಇದೆ ಶೀಘ್ರಲಿಪಿಗಾರ್ತಿ ಬೆ೦ಗಳೂರು. 
3 ರಿ ಸಹಾಯಕ ದೂ: 22034972 
4 (| ಖಾಲಿ ಇದೆ ಕಿರಿಯ ಸಹಾಯಕ 
5 (ಖಾಲಿ ಇದೆ ದಲಾಯತ್‌ 
ಇಸ 
ಕ್ರ ಅಧಿಕಾರಿ / ಒಟ್ಟು ವಿಳಾಸ 
yy ಸಿಬ್ಬಂದಿಯ ಹೆಸರು ಪದನಾಮ ವೇತನ ಶ್ರೇಣಿ 
ಸಂ ವೇತನ ಕಛೇರಿ ಮನೆ 
ಶ್ರೀ / ಶ್ರೀಮತಿ 
ಅಧೀನ ಕಾರ್ಯದರ್ಶಿ (ಸೇವಾ ವಿಷಯ) (ಪೀಠಾಧಿಕಾರಿ-3) ರವರ ಶಾಖೆ 
1 ಸಿದ್ದರಾಜು. ಅಧೀನ 22,800-43,200 47,390 ನಂ. 1246, 1ನೇ ಬಿ. 
ಎಂ ಕಾರ್ಯದರ್ಶಿ ನ; ತಾಮ್‌ ಕ್ರಾಸ್‌.ನಾಗರಾವಿ, 9ನೇ ಬ್ಲಾಕ್‌, 
ಇಲಾಖೆ, 4ನೇ ಬೆಂಗಳೂರು-72 ಇ ಮೇಲ್‌: 
ಮಹಡಿ, 
Labour do 3 @gmail.com 
ವಿಕಾಸ ಸೌಧ, 
2 | ಗೀತ .ಎನ್‌ ಶೀಘಲಿಪಿಗಾರ್ತಿ | 16,000-29,600 26,363 Boru ನಂ. 15/, 1ನೇ ಕ್ರಾಸ್‌, 3ನೇ 
ದೂ: 22034985 ಮೇನ್‌, ಕಲ್ಯಾಣ ನಗರ, 
ಮೂಡಲಪಾಳ್ಯ, ಬೆಂ-72. 
3 ಪವಿತ್ರ ಹಿರಿಯ 20,000-36,300 33,474 ನಂ» 416, ಕಾರ್ಮಿಕ ನಂ.1 6ನೇ ಮೇನ್‌, 4ನೇ ಬ್ಲಾಕ್‌, 
ಸಹಾಯಕರು ಇಲಾಖೆ 4ನೇ ಗೊರಗುಂಟೆಪಾಳ್ಯ, ಬೆಂ-22. 
4 | ಚಂದ್ರಕಾಂತ್‌ ಕಿರಿಯ | 11600-21000 21.088 ಮಹಡಿ, ವಿಕಾಸ ನಂ. 5/2, 3ನೇ ಕ್ರಾಸ್‌, ಅತ್ತಿಗುಪ್ಪೆ, 
ಸಹಾಯಕರು ಸೌಧ, ಬೆಂಗಳೂರು. | ನೇತಾಜಿನಗರ, ವಿಜಯನಗರ 2ನೇ 
ದೂ: 22034775 ಹಂತ. ಬೆಂ೨40, 
5 (ಖಾಲಿ ಇದೆ ದಲಾಯತ್‌ 
ಅಧಿಕಾರಿ / ವಿಳಾಸ 
ಕ್ರ ಸಿಬ್ಬಂದಿಯ ಒಟ್ಟು 
ಪದನಾಮ ವೇತನ ಶ್ರೇಣಿ 
ಸಂ. ಹೆಸರು ಶ್ರೀ / ವೇತನ ಕಛೇರಿ ಮನೆ 
ಶ್ರೀಮತಿ 
ಪೀಠಾಧಿಕಾರಿ-4 (ಉದ್ಯೋಗ ಮತ್ತು ತರಬೇತಿ) ರವರ ಶಾಖೆ 
1 ಏ. ಪ್ರಕಾಶ್‌ ಪೀಠಾಧಿಕಾರಿ 22,800-43,200 45,246 ನಂ. 53, ಕೆ.ಹೆಚ್‌.ಬಿ. ಕಾಲೋನಿ, 
ಬಸವೇಶ್ವರ ನಗರ, ಬೆ೦-79. ಮೊ: 
9916494500 
ಇಮೇಲ್‌ : 60 45 labour .com 
2 (ಖಾಲಿ ಇದೆ ಸಹಾಯಕರು ನಂ. 411, ಕಾರ್ಮಿಕ 
3 (ಖಾಲಿ ಇದೆ ಸಹಾಯಕರು ಸುರು ಯು 
ಮಹಡಿ, 
4 ಹೆಚ್‌.ಎ. ಬೆರಳಚ್ಚುಗಾರರು 11,600-21,000 19,460 ವಿಕಾಸ ಸೌಧ. ನಂ. 7, ಸಾವಿತ್ರಿ ನಿಲಯ, 
9 ಸ್‌ ಫಾ 
ಸಿದ್ದಲಿಂಗಯ್ಯ ಚೂ 3ನೇ ಮೇನ್‌, 9ನೇ ಕ್ರಾಸ್‌, ಬೃಂದಾವನ 
ದೂ: 22035024 ನಗರ, ಮತ್ತೀಕೆರೆ, ಬೆ೦.-54. ಮೊ: 
988072673. 
5 ಖಾಲಿ ಇದೆ ಕಿರಿಯ 
ಸಹಾಯಕರು 
6 ಖಾಲಿ ಇದೆ ದಲಾಯತ್‌ 










































































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೫೫ 
ಅಧಿಕಾರಿ / ಚ ವಿಳಾಸ 
ಕ್ರ ಸಿಬ್ಬಂದಿಯ ಹೆಸರು ಪದನಾಮ ವೇತನ ಶ್ರೇಣಿ ನ 
ಸ ಈ ವೇತನ ಕಛೇರಿ ಮನೆ 
ಶ್ರೀ / ಶ್ರೀಮತಿ 
ಪೀಠಾಧಿಕಾರಿ-5 ( ಕಾ.ರಾ.ವಿ.ಯೋ ಮತ್ತು ಕೈ.ವಿ.ನಿ) ರವರ ಶಾಖೆ 
ಲಕ್ಷ್ಮೀ ದೇವಿ ಪೀಠಾಧಿಕಾರಿ 22,800-43,200 42,861 ಪಿಳ್ಳಪ್ಪ ಸರ್ಕಲ್‌, ನ್ಯೂ ಡೈಮಂಡ್‌ 
ಟೈಲರ್‌ ಶಾಪ್‌, ಅಬ್ಬಿಗೆರೆ, 
ಚಿಕ್ಕಬಾಣಾವರ ಪೋಸ್ಟ್‌, 
ಬೆಂಗಳೂರು-90 
ಮೊ: 8880099878 
ರಾಜು ಎಂ.ಎಂ. ಹಿ. ಸಹಾಯಕರು | 20,000-36,300 33,788 ನಂ-2, 84, 2ನೇ ಕ್ರಾಸ್‌, 
ನಂ. 411, ಕಾರ್ಮಿಕ ವೆಂಕಟಸ್ವಾಮಿ ಪಾಳ್ಯ, 
ಇಲಾಖೆ. ಬೆಂಗಳೂರು-9686965554 
4ನೇ ಮಹಡಿ, 
ಖಾಲಿ ಇದೆ ಶೀಘಲಿಪಿಗಾರ್ತಿ 
5 ವಿಕಾಸ ಸೌಧ, 
ಸುರೇಶ್‌ ಸಹಾಯಕರು | 16,000-29,600 39,165 ASRS. ನಂ. 4, ಮನು, ದಾಸಪ್ಪ 
ದೂ: 22035022 ಲೇಔಟ್‌, ರಾಮಮೂರ್ತಿ ನಗರ, 
ಬೆ೦-16. ದೂ: 9480588728 
ಮೊಹಮ್ಮದ್‌ ಕಿರಿಯ 11600- 21,000 24,006 ನಂ.880, 14ನೇ ಅಡ್ಡರಸ್ತೆ, 
ಫೀರ್‌ ಸಾಹೇಬ್‌ ಸಹಾಯಕರು ಮಹಾಲಕ್ಷ್ಮಿ ಬಡಾವಣೆ, 
ಬೆಂಗಳೂರು-86. 
ಮೊ: 9880379328 
ಖಾಲಿ ಇದೆ ದಲಾಯತ್‌ 
ಅಧಿಕಾರಿ / ಎಳಾಸ 
ಸಿಬ್ಬಂದಿಯ ಹೆಸರು | ಪದನಾಮ ವೇತನ ಶ್ರೇಣಿ ಒಟ್ಟು ವೇತನ 
ಈ ¥ ಕಛೇರಿ ಮನೆ 
ಶ್ರೀ / ಶ್ರೀಮತಿ 
ಪೀಠಾಧಿಕಾರಿ-7 ರವರ ಸ್ವೀಕೃತಿ /ರವಾನೆ ಮತ್ತು ಸಮನ್ಹಯ ಶಾಖೆ 
ಈ. ವಿಜಯಲಕ್ಷ್ಮಿ ಪೀಠಾಧಿಕಾರಿ 22,800-43,200 40,717 ನಂ..15/4, 15ನೇ ಮುಖ್ಯರಸ್ತೆ, 
ಪದ್ಮನಾಭ ನಗರ, ಬೆಂ-70 
ದೂ: 26391537 
ಮೊ: 9900615061 
ಖಾಲಿ ಇದೆ. ಸಹಾಯಕರು 
ಸದಾಖತ್‌ ಸಹಾಯಕರು 16,000-29,600 25,850 ನಂ. 22/1-(old 48). 
ಉಲ್ಲಾ ಖಾನ್‌ 4ನೇ ಮೇನ್‌. ಮಾರುತಿ ಲೇಔಟ್‌ 
ನಂ. 41, ಕಾರ್ಮಿಕ ಎದುರು, 9ನೇ "ಎ' ಮೇನ್‌, 
ಇಲಾಖೆ, ಬಿ.ಟಿ.ಎಂ ಲೇಔಟ್‌ ಒಂದನೇ 
4ನೇ ಮಹಡಿ, ಹಂತ, ಬೆಂ-29. 
ವಿಕಾಸ ಸೌಧ, ಮೊ: 9972537860 
ಮಿಸ್ಸಾ ಕೌಸರ್‌ | ಬೆರಳಚ್ಚುಗಾರ್ತಿ | 11.600 -21,000 19,460 ಬೆಂಗಳೂರು. ನಂ. 126, ಸೂರಜ್‌ -ಆಲಿ- 
ದೂ: 22035032 ಶಾಹ ದರ್ಗಾ ಎದುರು, 
ಟಿಪ್ಪುನಗರ, ರಾಮನಗರ.. 
ಮೊ:8095725346 
ಖಾಲಿ ಇದೆ ಕಿ.ಸಹಾಯಕರು 
ವಲೀವುಲ್ಲಾ ಜಮೇದಾರ್‌ | 11,000-19,000 24,306 ನಂ. 30, 2ನೇ ಕ್ರಾಸ್‌, 
7ನೇ ಮೇನ್‌, ಬಿಲಾಲ್‌ ಮಸೀದಿ 
ಹತ್ತಿರ, ಶಾಮಣ್ಣ ಗಾರ್ಡ್‌ನ್‌, 
ಎನ್‌.ಜಿ. ಹಳ್ಳಿ, ಬೆ೦-40. 











೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 





(10) ಕಾರ್ಮಿಕ ಇಲಾಖೆಗೆ ಆಯವ್ಯಯದ ಹಂಚಿಕೆ :- ಇಲಾಖೆಯ ಪ್ರತಿಯೊಂದು ಯೋಜನೆಗಳಿಗೆ ಆಯವ್ಯಯ (ಅನುದಾನ) ಹಂಚಿಕೆಯನ್ನು ವಾರ್ಷಿಕ 
ಯೋಜನೆಯಲ್ಲಿ ಸೂಚಿಸಿದೆ. ಈ ಹಂಚಿಕೆಯು 12 ತಿಂಗಳ ಅವಧಿಗೆ ಮಾಡಿರುವುದಾಗಿದೆ. ಇದನ್ನು ರಾಜ್ಯ ಮಟ್ಟದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ 
ಮತ್ತು ಮಾಸಿಕ ಪರಾಮರ್ಶನೆ ಸಭೆಯಲ್ಲಿ ಮಾಹೆಯಾನ ಪರಾಮರ್ಶಿಸಲಾಗುತ್ತದೆ. ಮಾಸಿಕ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮ ಸಭೆಯಲ್ಲಿ ಪ್ರತಿಯೊಂದು 
ಇಲಾಖೆಯ ಹಣಕಾಸಿನ ಮತ್ತು ಭೌತಿಕ ಕಾರ್ಯಕ್ರಮಗಳನ್ನು ಹಾಗೂ ಈ ದಿಶೆಯಲ್ಲಿ ಸಾಧಿಸಿದ ಪ್ರಗತಿಯನ್ನು ಮುಖ್ಯ ಕಾರ್ಯದರ್ಶಿಗಳಿಂದ 
ಪರಾಮರ್ಶಿಸಲಾಗುತ್ತದೆ. 
(11) ಸಹಾಯಧನ ಕಾರ್ಯಕ್ರಮ ಮತ್ತು ಫಲಾನುಭವಿಗಳ ವಿವರ :- ಕಾರ್ಮಿಕ ಇಲಾಖೆಯ ಯಾವುದೇ ನೇರವಾದ ಸಹಾಯಧನ ಕಾರ್ಯಕ್ರಮವನ್ನು 
ಹೊಂದಿರುವುದಿಲ್ಲ. ಆದರೆ, ಇಲಾಖೆಯ ಯೋಜನೆಯ ಮೇಲೆ ವಿನಿಯೋಗಿಸಿದ ಭಾರೀ ಮೊತ್ತಕ್ಕೆ ಹೋಲಿಸಿದಾಗ ಸಂಗ್ರಹಿಸಿದ ದರವು ಕೇವಲ 
ಅತ್ಯಲ್ಪವಾಗಿದೆ. ಇದು ರಾಜ್ಯದ ಜನರಿಗೆ ಒಟ್ಟು ಸಹಾಯ ಧನದ ಕಾರ್ಯಕ್ರಮವಾಗಿದೆ ಎಂದು ಪರಿಗಣಿಸಲಾಗಿದೆ. 
(12) ಇಲಾಖೆಯಿಂದ ಮಂಜೂರಾತಿ ನೀಡಿದ ರಿಯಾಯಿತಿಗಳು, ಪರವಾನಗಿಗಳು ಮತ್ತು ಅನುಮತಿಗಳು:- ಕಾರ್ಮಿಕ ಸಚಿವಾಲಯದಲ್ಲಿ ಇಂತಹ ಪ್ರಕರಣಗಳು 
ಇರುವುದಿಲ್ಲ. 
(13) ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಾಗುವ ಇಲಾಖೆಯ ಮಾಹಿತಿ:- ರಾಷ್ಟ್ರೀಯ ಮಾಹಿತಿ ಕೇಂದವು ನಿರ್ವಹಣೆ ಮಾಡಿರುವಂತೆ ಕಾರ್ಮಿಕ ಇಲಾಖೆಯು 
ಹೊರತಂದಿರುವ ಅಂತರ್‌ ಜಾಲದಲ್ಲಿ ಕಾರ್ಮಿಕ ಇಲಾಖೆಯ ವಿವರಗಳು ದೊರಕಲಿವೆ. ಇಲಾಖೆಯ ಇಡೀ ವಿವರಗಳನ್ನು 
http./labour Kar.nic.in / labour.secretariat. him ಈ ಅಂತರ್‌ಜಾಲಕ್ಕೆ ಮೊರೆ ಹೋಗಿ ಪಡೆಯಬಹುದಾಗಿದೆ. ಕರ್ನಾಟಕ ಸಾರ್ವಜನಿಕ 
ಸಂಗಹಣೆ ಮತ್ತು ಪಾರದರ್ಶಕತೆ ಅಧಿನಿಯಮದ ಪ್ರಕಾರ ನಾಗರೀಕರು ಮಾಹಿತಿಯನ್ನು ಉಚಿತವಾಗಿ ಪಡೆಯಬಹುದಾಗಿದೆ. 
(14) ಮಾಹಿತಿ ಪಡೆಯಲು ನಾಗರೀಕರಿಗೆ ಇರುವ ಸೌಲಭ್ಯ :- ಸಾರ್ವಜನಿಕ ಸಂಗ್ರಹಣೆ ಮತ್ತು ಪಾರದರ್ಶಕತೆ ಕಾಯಿದೆ ಮತ್ತು ನಾಗರೀಕರ ಸನ್ನದು ಪ್ರಕಾರ 
ಇಲಾಖೆಯ ಬಗೆಗಿನ ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಸ್ವಾತಂತ್ರ್ಯವಿದೆ. 
(15) ಇತರೆ ಮಾಹಿತಿ:- ಈ ಸಚಿವಾಲಯವನ್ನು ಅಗತ್ಯ ಮಾಹಿತಿಗಾಗಿ ಈ ಕೆಳಕಂಡ ಈಮೇಲ್‌ ವಿಳಾಸಗಳ ಮೂಲಕ ಸಂಪರ್ಕಿಸಬಹುದಾಗಿದೆ. 
DS-labour@ yahoo.com ಮತ್ತು jseclabour@gmail.com. 
ನಿರ್ಣಯ ತೆಗೆದುಕೊಳ್ಳುವಲ್ಲಿ ಪಾಲಿಸಬೇಕಾದ ವಿಧಿ ವಿಧಾನಗಳು ಮತ್ತು ಪರಿವೀಕ್ಷಣೆ ಮತ್ತು ಜವಾಬ್ದಾರಿ ವಿವರಗಳು:- 
ನಿರ್ಣಯ ತೆಗೆದುಕೊಳ್ಳುವ ಕಾರ್ಯವಿಧಾನ ಈ ಕೆಳಗಿನಂತಿರುತ್ತವೆ. 
ಳೇ ವಿಷಯ ನಿರ್ವಾಹಕರು ಪ್ರಸ್ತಾವನೆ / ಪತ್ರಗಳು ಬಂದ ನಂತರ ಅವುಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಕಡತಗಳೊಂದಿಗೆ ಮೇಲಾಧಿಕಾರಿಗಳಿಗೆ 
ಸಲ್ಲಿಸುವುದು. ಹೊಸದಾಗಿ ಬಂದ ಪ್ರಸ್ತಾವನೆಗಳಿಗೆ ಹೊಸ ಕಡತ ತೆರೆದು ಪರಿಶೀಲಿಸಿ ಸಲ್ಲಿಸುವುದು. 
ವಿಷಯ ನಿರ್ವಾಹಕರು ಕಡತದಲ್ಲಿ ಇರುವ ನಿಜಾಂಶಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಕೈಗೊಳ್ಳಬಹುದಾದಂತಹ ತೀರ್ಮಾನದ ಬಗ್ಗೆ ಟಿಪ್ಪಣಿ 
ತಯಾರಿಸಿ ಅಧೀನ ಕಾರ್ಯದರ್ಶಿಗಳಿಗೆ ಸಲ್ಲಿಸುವುದು. 
ಳೊ ಅಧೀನ ಕಾರ್ಯದರ್ಶಿಗಳು, ಶಾಖಾಧಿಕಾರಿಗಳು ನೀಡಿದ ಟಿಪ್ಪಣಿಯನ್ನು ಮತ್ತೆ ಪರಿಶೀಲಿಸಿ ಆ ಟಿಪ್ಪಣಿ ಅಸ್ತಿತ್ವದಲ್ಲಿರುವ ನಿಯಮ;ಕಾಯಿದೆ, 
ಸುತ್ತೋಲೆ ಪ್ರಕಾರ ಇರುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. ಅವಶ್ಯಕತೆ ಇದ್ದಲ್ಲಿ ಅಧೀನ 
ಕಛೇರಿಗಳಿಂದ ಮತ್ತು ಇತರೆ ಇಲಾಖೆಗಳಿಂದ ಮಾಹಿತಿ ಪಡೆಯುವುದು. ಅವರಿಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಸಿ ನಿರ್ಣಯ 
ತೆಗೆದುಕೊಳ್ಳುವುದು. 
ಉಪ ಕಾರ್ಯದರ್ಶಿಯವರು ಕಾರ್ಯದರ್ಶಿಗಳಿಗೆ ಕಡತವನ್ನು ಸಲ್ಲಿಸುವ ಮೊದಲು ಕೆಳಗಿನ ಅಧಿಕಾರಿಗಳು ನೀಡಿದ ಟಿಪ್ಪಣಿ ಹಿನ್ನೆಲೆಯಲ್ಲಿ ಆ 
ಪ್ರಕರಣಗಳಿಗೆ ಸಂಬಂಧಪಟ್ಟ ನಿರ್ಣಯವನ್ನು ತೆಗೆದುಕೊಳ್ಳುವ ಬಗ್ಗೆ ಅವರ ಅಭಿಪ್ರಾಯವನ್ನು ನೀಡಿ ಕಡತಗಳನ್ನು ಕಾರ್ಯದರ್ಶಿಗಳಿಗೆ 
ಸಲ್ಲಿಸುವುದು. ಅಧೀನ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯುವುದು. ತಮಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಿರ್ಣಯ 
ತೆಗೆದುಕೊಳ್ಳುವುದು. 
ಕಾರ್ಯದರ್ಶಿಗಳು ಕಡತ ಬಂದ ನಂತರ ಟಿಪ್ಪಣಿಗಳನ್ನು ಪರಿಶೀಲಿಸಿ ನಿಯಮಾನುಸಾರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಂತಿಮ 
ನಿರ್ಣಯ ತೆಗೆದುಕೊಳ್ಳುವುದು. ಕರ್ನಾಟಕ ಸರ್ಕಾರ (ವ್ಯವಹಾರ ಮತ್ತು ನಿರ್ವಹಣೆ) ನಿಯಮದಂತೆ ಕಡತಗಳನ್ನು ಮಾನ್ಯ ಸಚಿವರಿಗೆ 
ಸಲ್ಲಿಸುವುದು ಮತ್ತು ಸಚಿವ ಸಂಪುಟಕ್ಕೆ ಸಲ್ಲಿಸುವುದು. 
ಇ. ಕಡತದಲ್ಲಿ ನಿರ್ಣಯ ತೆಗೆದುಕೊಂಡ ನಂತರ ಸರ್ಕಾರಿ ಆದೇಶಗಳನ್ನು ಅಧೀನ ಕಾರ್ಯದರ್ಶಿಗಳಿಂದ ಹೊರಡಿಸುವುದು. 
ಪರಿವೀಕ್ಷಣೆ ಮತ್ತು ಜವಾಬ್ದಾರಿ :- 
ವಿಷಯ ನಿರ್ವಾಹಕರ ಕಾರ್ಯವನ್ನು ಶಾಖಾಧಿಕಾರಿಗಳು ಪರಿವೀಕ್ಷಣೆ ಮಾಡುತ್ತಾರೆ. ಶಾಖಾಧಿಕಾರಿಗಳ ಕಾರ್ಯವನ್ನು ಅಧೀನ ಕಾರ್ಯದರ್ಶಿ 
ಪರಿವೀಕ್ಷಣೆ ಮಾಡುತ್ತಾರೆ. ಅಧೀನ ಕಾರ್ಯದರ್ಶಿಗಳ ಕಾರ್ಯವನ್ನು ಉಪ ಕಾರ್ಯದರ್ಶಿಯವರು ಪರಿವೀಕ್ಷಣೆ ಮಾಡುತ್ತಾರೆ. ಉಪ ಕಾರ್ಯದರ್ಶಿಯವರ 
ಕಾರ್ಯವನ್ನು ಕಾರ್ಯದರ್ಶಿಗಳು ಪರಿವೀಕ್ಷಣೆ ಮಾಡುತ್ತಾರೆ. ಕಾರ್ಯದರ್ಶಿಗಳ ಕಾರ್ಯವನ್ನು ಮಾನ್ಯ ಕಾರ್ಮಿಕ ಸಚಿವರು ಪರಿವೀಕ್ಷಣೆ ಮಾಡುತ್ತಾರೆ. 
ಇದೇ ರೀತಿಯಲ್ಲಿ ಇಲಾಖೆಯಲ್ಲಿ ಪ್ರತಿ ಅಧಿಕಾರಿ ತಮ್ಮ ತಮ್ಮ ಕಾರ್ಯಗಳಿಗೆ ಜವಾಬ್ದಾರರಾಗಿರುತ್ತಾರೆ. ಅಲ್ಲದೆ ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲು 
ಜವಾಬ್ದಾರರಾಗಿರುತ್ತಾರೆ. 
ಕರ್ತವ್ಯಗಳ ನಿರ್ವಹಣೆಯಲ್ಲಿ ಅನುಸರಿಸಬೇಕಾದ ಸೂತ್ರಗಳು :- 
1. ದಲಾಯತ್‌ :- ಇವರಿಗೆ ವಹಿಸಿದ ಪತ್ರಗಳನ್ನು / ಕಡತಗಳನ್ನು ಅದೇ ದಿನ ಅಧಿಕಾರಿಗಳ ಸೂಚನೆಯಂತೆ ಆಯಾ ಅಧಿಕಾರಿಗಳಿಗೆ ಮತ್ತು 
ಇಲಾಖೆಗಳಿಗೆ ನೀಡುವುದು. 
2. ವಿಷಯ ನಿರ್ವಾಹಕರು:- ಇವರು ತಮಗೆ ನೀಡಿದ ಕಾಗದ ಪತ್ರಗಳನ್ನು ಮತ್ತು ಕಡತಗಳನ್ನು ಐದು ದಿನಗಳ ಒಳಗೆ ಸಚಿವಾಲಯ ಕೈಪಿಡಿಯಂತೆ 
ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. ಶಾಖಾಧಿಕಾರಿಗಳು, ಅಧೀನ ಕಾರ್ಯದರ್ಶಿಗಳು ಇವುಗಳನ್ನು ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 


(a 


ತೈ 
Ka 


(a 


ಈ 
Ka 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೫೭ 





3. ಉಪ ಕಾರ್ಯದರ್ಶಿಯವರು :- ಇವರು ಕಡತವನ್ನು ಪಡೆದು ಪರಿಶೀಲಿಸಿ ಆದ್ಯತೆ ಮೇಲೆ ವಿಷಯಗಳನ್ನು ವರ್ಗೀಕರಿಸಿ ಮೇಲಾಧಿಕಾರಿಗಳಿಗೆ 
ಸಲ್ಲಿಸುವುದು. ಬಾಕಿ ಇರುವ ಕಡತಗಳನ್ನು ವಿಲೇವಾರಿ ಮಾಡಲು ಕ್ರಮ ತೆಗೆದುಕೊಳ್ಳುವುದು, ಕಾರ್ಯದರ್ಶಿಗಳ ಆದ್ಯತೆ ಮೇಲೆ ಕಡತಗಳನ್ನು 
ವಿಲೇವಾರಿ ಮಾಡುವುದು. 


ಇಲಾಖೆಯ ಅಧೀನದಲ್ಲಿರುವ ಮತ್ತು ಸಿಬ್ಬಂದಿ ಉಪಯೋಗಿಸುತ್ತಿರುವ ನಿಯಮಗಳು, ವಿನಿಮಯಗಳು, ಸೂಚನೆಗಳು, ದಾಖಲೆಗಳು, ಕೈಪಿಡಿಗಳ ವಿವರ :- 
ಳೇ ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ /ಕಚೇರಿ ಕೈಪಿಡಿ. 
ಳೊ ಕರ್ನಾಟಕ ಸರ್ಕಾರ ವ್ಯವಹಾರ ನಿರ್ವಹಣೆ ನಿಯಮಾವಳಿ. 
ಳೆ ಕರ್ನಾಟಕ ಸರ್ಕಾರ ವ್ಯವಹಾರ ಹಂಚಿಕೆ ನಿಯಮಾವಳಿಗಳು. 
ಳೇ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು. 
ಳೇ ಕರ್ನಾಟಕ ಸರ್ಕಾರ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 
ಳೇ ಕರ್ನಾಟಕ ಆರ್ಥಿಕ ಸಂಹಿತೆ 
ಳೇ ಭೂಸ್ವಾಧೀನ ಕಾಯ್ದೆ. 
೪... ಉಗ್ರಾಣ ಕೈಪಿಡಿ. 
ಮಧ್ಯಸ್ಥಿಕೆ ಕಾಯ್ದೆ 1996 ಮತ್ತು 1940. 
ಳೇ ಸಾಧಿಲ್ವಾರು ವೆಚ್ಚದ ಕೈಪಡಿ. 
ಳೇ ಕರ್ನಾಟಕ ಖಜಾನೆ ಸಂಹಿತೆ. 
ಫಿ ಜಾಲ್ಲಿ ದರಪಟ್ಟಿ. 
* ಬಜೆಟ್‌ ಕೈಪಿಡಿ. 
ಳೊ ಕರ್ನಾಟಕ ಸರ್ಕಾರಿ ನೌಕರರ ವೈದ್ಯಕೀಯ ನಿಯಮಗಳು 1963. 
ಇ. ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನಿಯಮಗಳು. 
ಳೆ ಲೋಕಸೇವಾ ಆಯೋಗ (ಕನ್ನೆಲ್ಲೇಷನ್‌) ರೆಗ್ಯುಲೇಷನ್‌ 2000. 
ಳೇ ಕರ್ನಾಟಕ ನಾಗರೀಕ ಸೇವೆಗಳು (ಕಾರ್ಯಾಚರಣೆ) ವರದಿಗಳು ನಿಯಮ 1994. 
ಳೇ ಪರಿಶಿಷ್ಠ ಜಾತಿ /ಪರಿಶಿಷ್ಠ ವರ್ಗ ಮತ್ತು ಹಿಂದುಳಿದ ವರ್ಗಗಳ ಮೀಸಲಾತಿ ನಿಯಮಗಳು 
ಳಿ ಕರ್ನಾಟಕ ನಾಗರೀಕ ಸೇವಾ ಸಾಮಾನ್ಯ ಆಯ್ಕೆ ನಿಯಮಗಳು. 1977. 
ಳೊ ಕರ್ನಾಟಕ ನಾಗರೀಕ ಸೇವಾ ಪ್ರೊಬೇಷನ್‌ ನಿಯಮಗಳು 1977, 
ಇತರೆ ಕಾಯ್ದೆ / ನಿಯಮಗಳು. 
ದಾಖಲೆಗಳು :- 
ಇಲಾಖೆಯಿಂದ ಹೊರಡಿಸುವ ಸುತ್ತೋಲೆಗಳು ಮತ್ತು ಇತರೆ ಇಲಾಖೆಗಳಿಂದ ನೀಡಿರುವ ಸುತ್ತೋಲೆಗಳು ಸರ್ಕಾರದ ಮಾರ್ಗಸೂಚಿಗಳು. 
ಇಲಾಖೆಯ ಅಧೀನದಲ್ಲಿರುವ ದಾಖಲೆಗಳ ವರ್ಗೀಕರಣದ ತಃಖ್ತೆ : 


ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಕಡತಗಳು ಮತ್ತು ವರದಿಗಳು ಇತ್ಯಾದಿ ಈ ಇಲಾಖೆಯ ವಶದಲ್ಲಿರುತ್ತವೆ. ಮುಕ್ತಾಯಗೊಳಿಸಿದ 
ಕಡತಗಳನ್ನು ಸಚಿವಾಲಯ ಕೈಪಿಡಿಯಂತೆ ಮತ್ತು ಸರ್ಕಾರದ ಆದೇಶದಂತೆ ಎ.ಬಿ.ಸಿ. ಮತ್ತು ಡಿ ಎಂದು ವರ್ಗೀಕರಣ ಮಾಡಲಾಗುವುದು ಮತ್ತು 
ಅವುಗಳನ್ನು ರೆಕಾರ್ಡ್‌ ಕೊಠಡಿಗೆ ಕಳುಹಿಸಲಾಗುವುದು. 


ವಿಷಯಗಳ ಆದ್ಯತೆ ಮೇಲೆ ಕಡತ ವರ್ಗೀಕರಣ:- 
ಎ ಶಾಶ್ವತವಾಗಿ ಇರುವುದು. 

ಬಿ - 25 ವರ್ಷ ಇರುವುದು. 

ಸಿ - 5 ವರ್ಷಗಳವರೆಗೆ ಇರುವುದು. 

ಡಿ- 1 ವರ್ಷದವರೆಗೆ ಇರುವುದು. 


ಮುಕ್ತಾಯಗೊಳಿಸಿದ ಕಡತಗಳನ್ನು ಮರು ಪಡೆಯಬೇಕಾದಲ್ಲಿ ಸಚಿವಾಲಯ ಕೈಪಿಡಿಯಂತೆ ನಿಗಧಿತ ನಮೂನೆಯಲ್ಲಿ ಕೋರಿಕೆ ಸಲ್ಲಿಸಿ ದಾಖಲೆ 
ಕೊಠಡಿಯಿಂದ ಮರು ಪಡೆಯಲಾಗುವುದು. 


ಇಲಾಖೆಯಲ್ಲಿ ನೀತಿ ನಿಯಮಗಳನ್ನು ಅಥವಾ ಆಡಳಿತವನ್ನು ನಡೆಸುವಲ್ಲಿ ಪಡೆಯುವ ಸಲಹಾ ಸೂತ್ರಗಳ ಅಥವಾ ಸಾರ್ವಜನಿಕ ಸದಸ್ಯರುಗಳಿಗೆ ಸಲಹೆ 
ಪಡೆಯುವ ಬಗ್ಗೆ ಇರುವ ವ್ಯವಸ್ಥೆ ಮತ್ತು ವಿವರ: 

ಕಾಮಗಾರಿಗಳ ತಾಂತ್ರಿಕ ಐಕ್ಯತೆ ಬಗ್ಗೆ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿಯ ಅಭಿಪ್ರಾಯವನ್ನು ಪಡೆಯಲಾಗುವುದು. ಕಾನೂನು ಕೋಶದ 
ಸಲಹೆಗಳನ್ನು ಪಡೆಯಲಾಗುವುದು. ಕಾರ್ಮಿಕ ಯೋಜನೆಯಡಿಯಲ್ಲಿ ಕಾಮಗಾರಿಯನ್ನು ಅನುಷ್ಠಾನಗೊಳಿಸುವಲ್ಲಿ ಆಡಳಿತ ಪರಿಷತ್ತು ಮತ್ತು 
ಕಾರ್ಯನಿರ್ವಹಣಾ ಸಮಿತಿಯ ಸಲಹೆ ಮತ್ತು ಆದೇಶಗಳನ್ನು ಪಡೆಯಲಾಗುವುದು. ಇತರ ಇಲಾಖೆಗಳ ಅಭಿಪ್ರಾಯ / ಸಲಹೆಗಳನ್ನು ಸಂಬಂಧಪಟ್ಟ 
ಕಡತಗಳಲ್ಲಿ ಪಡೆಯಲಾಗುವುದು. 

























































































೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 
ಕಾರ್ಮಿಕ ಇಲಾಖೆ 2014-15ನೇ ಸಾಲಿಗೆ ಆಯವ್ಯಯದಲ್ಲಿ ಯೋಜನೆ ಇತ್ಯಾದಿಗಳು ಒಳಗೊಂಡಂತೆ ಪ್ರತಿ ಏಜೆನ್ಸಿಗೆ 
ಹಂಚಿಕೆ ಮಾಡಲಾದ ಅನುದಾನದ ವಿವರಗಳು:- 
ಆಯವ್ಗಯದಲ್ಲಿ ನೀಡಿರುವ ಹಣ 
ಕ್ರಸಂ ಯೋಜನೆಯ ಹೆಸರು ಲೆಕ್ಕ ಶೀರ್ಷಿಕೆ ಸ ಲಕ್ಷಗಳಲ್ಲಿ 
1. ನಿರ್ದೇಶನ ಮತ್ತು ಆಡಳಿತ 2230-02-001-0-01 13129.00 
(ಉ ಮತ್ತು ತ ಇಲಾಖೆ) 
2; ಸಾಮಾನ್ಯ ಉದ್ಯೋಗ ವಿನಿಮಯ ಕೇಂದಗಳು 2230-02-101-0-01 30.00 
3. ಉದ್ಯೋಗ ಪಾರ್ಕ್‌ಗಳು 2230-02-101-0-07 ರದ್ದುಗೊಳಿಸಲಾಗಿದೆ 
4. ಕೈಗಾರಿಕಾ ತರಬೇತಿ ಸಂಸ್ಥೆ (ಯೋಜನೆ) 2230-03-101-0-01 8139.00 
(ಮರು ಹೊಂದಾಣಿಕೆ ನಂತರ 
Including SCP & TSP) 
೨; ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಉನ್ನತೀಕರಣ 2230-03-101-0-26 2842.00 
(ಸಿ.ಒ.ಇ) 
6. ರಾಜ್ಯ ತರಬೇತಿ ಮತ್ತು ಸಂಶೋಧನಾ ಕೇಂದ್ರ 2230-03-101-0-29 100.00 
7. ರಾಜ್ಯ ಯೋಜನಾ ಅನುಷ್ಠಾನ ಘಟಕ 2230-03-101-0-30 19.00 
8. ಮಾನವ ಶಕ್ತಿ ಅಭಿವೃದ್ಧಿ ನಿಗಮ ಮತ್ತು ವಾಹನ 2230-03-101-0-31 ನಿರ್ದೇಶನ ಮತ್ತು ಆಡಳಿತ 
ಚಾಲನಾ ತರಬೇತಿ ಶಾಲೆ ಕಾರ್ಯಕ್ರಮದಲ್ಲಿ ವಿಲೀನಗೊಳಿಸಲಾಗಿದೆ 
9. 10 ತಾಲ್ಲೂಕುಗಳಲ್ಲಿ ನೂತನ ಔದ್ಯೋಗಿಕ ತರಬೇತಿ 2230-03-101-0-35 7762.00 (Including SCP, TSP & SDP) 
ಸಂಸ್ಥೆಗಳು (47 ಕೈತಸಂ) 
10. ವಿದ್ಯಾರ್ಥಿ ಆಧಾರಿತ ಸಹಾಯನುದಾನ ಪದ್ಧತಿ 2230-03-101-0-36 2.00 
11. ಮಾಡ್ಕುಲಾರ್‌ ತರಬೇತಿ 2230-03-101-0-38 1000.00 
12. ಹೊಸ ಕೈಗಾರಿಕಾ ತರಬೇತಿ ಸಂಸ್ಥೆಗಳು 2230-03-101-0-40 2.00 
13. ಇನ್ಸ್‌ಸ್ಟಕ್ಟರ್‌ ಟ್ರೈನಿಂಗ್‌ ಏಂಗ್‌ (ಸಿಟಿಟಿಡಬ್ಲ್ಯೂ) 2230-03-101-0-42 800.00 
14. ಕರ್ನಾಟಕ-ಜರ್ಮನ್‌ ಕೌಶಲ್ಯ ಅಭಿವೃದ್ಧಿ ಕೇಂದ್ರ 2230-03-101-0-43 2600.00 
(ಕೆಜಿಎಂಎಸ್‌ಡಿ) 
15. ಪಿಪಿಪಿ ಮುಖಾಂತರ ಉದ್ಯೋಗ ತರಬೇತಿ ಕೇಂದ್ರ 2230-03-101-0-45 2.00 
ಉನ್ನತೀಕರಣ 
16. ನಬಾರ್ಡ್‌ ಕಾಮಗಾರಿಗಳು 4250-00-203-0-01 3000.00 (ಪರಿಷ್ಕೃತ ಅನುದಾನ 1706170 
SDP) 
17. ಕಾರ್ಮಿಕ ಕಾನೂನು ಸಮಾಚರಣೆ 2230-01-101-0-01 350.00 
18. ಬಾಲ ಕಾರ್ಮಿಕ ಪುನರ್ವಸತಿ 2230-01-103-6-01 454.00 
19, ಕಾರ್ಮಿಕ ಭವನ ನಿರ್ಮಾಣ 4250-00-201-0-04 500.00 
20. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ 2230-01-103-7-00 7.00 
ಸಹಾಯನುದಾನ 
21. ಕಾರ್ಮಿಕ ಕಲ್ಯಾಣ ಮಂಡಳಿ ಅಂಶದನ 2230-01-103-4-00 225.00 
22. ಕರ್ನಾಟಕ ಕಾರ್ಮಿಕ ಅಧ್ಯಯನ ಸಂಸ್ಥೆ 2230-01-277-0-01 100.00 
(ರಾಷ್ಟ್ರೀಯ ಕಾನೂನು ಶಾಲೆ) 
23. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ 2230-01-111-0-05 114.00 
ಸಾಮಾಜಿಕ ಭದ್ರತಾ ಮಂಡಳಿ. 
24. ರಾಷ್ಟ್ರೀಯ ಸ್ವಾಸ್ಥ್ಯ ಭೀಮಾ ಯೋಜನೆ 2230-01-103-7-02 5678.00 
25. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ನೂತನ 2230-01-800-0-04 700.00 
ಪಿಂಚಣಿ ವ್ಯವಸ್ಥೆಗಾಗಿ ವಂತಿಕೆ 
26. ಚಾಲಕರಿಗೆ ವಿಮೆ ಯೋಜನೆ (ಹೊಸ ಯೋಜನೆ) 2230-01-103-7-03 750 
2%; ಅಸಂಘಟಿತ ಕಾರ್ಮಿಕರಿಗೆ ಜನಶ್ರೀ ಭೀಮಾ 2230-01-103-1-01 600.00 
ಯೋಜನೆ 




















ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೫೯ 




















28, ಹುದ್ದೆಗಳ ಮುಂದುವರಿಕೆಗೆ (ಕಾರಾವಿ ಇಲಾಖೆ) 2210-01-102-0-01 10101.00 
29. ಕಾರಾನೆಗಳ ಪರಿವೀಕ್ಷಕರು ಕೆಲಸದ ಸ್ಥಿತಿಗಳು 2230-01-102-0-01 130 ಲಕ್ಷಗಳು ಮೂಲ ಅನುದಾನದಲ್ಲಿ 
ಮತ್ತು ಭದ್ರತೆ SCP/TSP ಸೇರಿದೆ 











ಇತರೆ ವಿವರಗಳು ಏನೂ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


P.R.612 ಎ.ಎಸ್‌. ವಿಶ್ವೇಶ್ವರಯ್ಯ 
ಸರ್ಕಾರದ ಉಪ ಕಾರ್ಯದರ್ಶಿ, 
S.C. 400 
ಕಾರ್ಮಿಕ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 04 ಎಆರ್‌ಬಿ 2015, ಬೆಂಗಳೂರು, ದಿನಾಂಕ: 27-08-2015. 


ಭಾರತ ಸಂವಿಧಾನದ 166 ನೇ ಅನುಚ್ಛೇದದ (2) ಮತ್ತು (3) ನೇ ಖಂಡಗಳಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ರಾಜ್ಯಪಾಲರು ಈ ಮೂಲಕ ಕರ್ನಾಟಕ ಸರ್ಕಾರ (ಕೆಲಸಗಳ ಹಂಚಿಕೆ) ನಿಯಮಗಳು, 1977 ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಮುಂದಿನ 
ನಿಯಮಗಳನ್ನು ರಚಿಸಿದ್ದಾರೆ, ಎ೦ದರೆ,- 


1. ಹೆಸರು ಮತ್ತು ಪ್ರಾರಂಭ :- 1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರ (ಕೆಲಸಗಳ ಹಂಚಿಕೆ) (ತಿದ್ದುಪಡಿ) ನಿಯಮಗಳು, 2015 ಎಂದು 
ಕರೆಯತಕ್ಕದ್ದು. 


2) ಇವು. ಸರ್ಕಾರಿ ರಾಜ್ಯಪತ್ರದಲ್ಲಿ ಅವುಗಳ ಪ್ರಕಟಣೆಯಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


2. ಅನುಸೂಚಿ | ಕ್ಕೆ ತಿದ್ದುಪಡಿ :- ಕರ್ನಾಟಕ ಸರ್ಕಾರದ (ಕೆಲಸಗಳ ಹಂಚಿಕೆ) ನಿಯಮಗಳು, 1977 ರ ಅನುಸೂಚಿ 1 ರ 
“ಹಣಕಾಸು ಇಲಾಖೆ” ಶೀರ್ಷಿಕೆಯಡಿಯಲ್ಲಿ, ಉಪಶೀರ್ಷಿಕೆ “ಇ ರಾಜ್ಯ ಲೆಕ್ಕಪತ್ರ ಇಲಾಖೆ” ಮತ್ತು ಅದರಡಿಯಲ್ಲಿನ ನಮೂದುಗಳಿಗೆ ಈ 
ಕೆಳಕ೦ಡದ್ದನ್ನು ಪ್ರತಿಸ್ಥಾಪಿಸತಕ್ಕದ್ದು, ಎ೦ದರೆ,- 

ದ್‌ ಥು KAA) 
ಇ. ಕರ್ನಾಟಕ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ 
ಕರ್ನಾಟದ ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. 


ವಾಜುಬಾಯಿ ವಾಲಾ, 
ಕರ್ನಾಟಕ ರಾಜ್ಯಪಾಲರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಾ.ಮಂಗಳ ಜಿ.ಎಸ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
(ಸೇವಾ ನಿಯಮಗಳು-1) 


PERSONNEL AND ADMINISTRATIVE REFORMS SECRETARIAT 
Notification 
No: DPAR 04 ARB 2015, Bengaluru Dated:27.08.2015. 
In exercise of the powers conferred by clauses (2) and (3) of Article 166 of Constitution of India, the Governor of Karnataka 
hereby makes the following rules further to amend the Karnataka Government (Allocation of Business) Rules, 1977, namely :- 


1. Title and Commencement :- 1) These rules may be called the Karnataka Government (Allocation of Business) (Amendment) 
Rules 2015. 


2) It shall come into force on the date of their publication in the Offical Gazette. 


2. Amendment of Schedule VI : In the Karnataka Government (Allocation of Business) Rules, 1977, in Schedule-VI, Under the 
heading “Finance Department”, for the sub-heading “E. State Accounts Department”, and the entries thereunder, the 
following shall be substituted, namely, - 

“E, Karnataka State Audit and Accounts Department 
Karnataka State Audit and Accounts Department” 


PR. 12 Vajubhai vala, 
5೦. 200 Governor of Karnataka, 
By Order and in the name of the Governor of Karnataka 
Dr. Mangala G.S 
Under Secretary to Government, 
Department of Personal and Administrative, 
Reforms (Service Rules-1). 


೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 676 ಪಿಎಂಎಸ್‌ 2014, ಬೆಂಗಳೂರು, ದಿನಾಂಕ: 14-12-2015. 

1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲಂ 7 (ಕೇಂದ್ರ ಕಾಯ್ದೆ. 70) ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಶ್ರೀಮತಿ ಜೆ. ಮೇರಿ ಸುಶೀಲಾ, ನಂ. 108, 2ನೇ "ಡ' ಕ್ರಾಸ್‌, ಒಎಂಬಿಆರ್‌ ಲೇಔಟ್‌, ಬಾಣಸವಾಡಿ, ಬೆಂಗಳೂರು-560043 ಇವರನ್ನು ಕ್ರಿಶ್ಚಿಯನ್‌ 
ಸಂಪ್ರದಾಯದ ಪ್ರಕಾರ ವಿವಾಹ ನೋಂದಣಿ ಉದ್ದೇಶಕ್ಕಾಗಿ ಬೆಂಗಳೂರು ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯಲ್ಲಿ ಸೂಚಿಸಿರುವ 
ಷರತ್ತಿಗೊಳಪಟ್ಟು ಕ್ರಿಶ್ಚಿಯನ್‌ ಜನಾ೦ಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ ಕಾರ್ಯನಿರ್ವಹಿಸಲು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿದೆ. 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (1೧509010 General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 
PR-15 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
50-25 ಪ್ರಕಾಶ್‌ ವೈ.ಕೆ. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. (ರಹದಾರಿ ಮತ್ತು ವಿದೇಶಿಯರು) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 336 ಪಿಎಂಎಸ್‌ 2014, ಬೆ೦ಗಳೂರು, ದಿನಾಂಕ: 14-12-2015. 
1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲಂ 9 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್‌ 
ವಿವಾಹ (ಕರ್ನಾಟಕ) ನಿಯಮಗಳು 1961 ರಂತೆ Rev. T Daniel Christudas, IFCM Covenant Church, 739, 4" Main Road, A Munireddy 
Layout, Horamava Main Road, Dodda Banaswadi, Bengaluru-43 ಇವರನ್ನು ಬೆಂಗಳೂರು ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ 
ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್‌ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು 
ಅನುಮತಿಯನ್ನು ನೀಡಿದೆ. 
ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (17806010 General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 
PR-16 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
50-25 ಪ್ರಕಾಶ್‌ ವೈ.ಕೆ. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. (ರಹದಾರಿ ಮತ್ತು ವಿದೇಶಿಯರು) 


ಜಲ ಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಜಸಂಇ 222 ಕೆಬಿಎನ್‌ 2015 ಬೆಂಗಳೂರು, ದಿನಾಂಕ: 30-09-2015. 
ಪ್ರೊ. ಅರವಿಂದ ಗಲಗಲಿ, ಇವರನ್ನು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಮೆಮೊರಾಂಡಮ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ 


ಲ್‌ೆ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 147(ಸಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಂಪನಿ ಕಾಯ್ದೆ 2013ರ ಕಲಂ 149(4) ಮತ್ತು ಕಲಂ 
149(6)ರನ್ವಯ ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯಲ್ಲಿ 


ಸ್ವತಂತ್ರ ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR.-625 ಅರವಿಂದ ಬಾಬು ಜಿ. ಹಿರೇಮಠ 
5೦-೨5 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲ ಸಂಪನ್ಮೂಲ ಇಲಾಖೆ (ಕೃಭಾಜನಿ). 
ಜಲ ಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಜಸಂಇ 222 ಕೆಬಿಎನ್‌ 2015 ಬೆಂಗಳೂರು, ದಿನಾಂಕ: 30-09-2015. 


ಶ್ರೀ ಕೆ.ಸಿ.ರೆಡ್ಡಿ ನಿವೃತ್ತ ಲೋಕೋಪಯೋಗಿ ಮತ್ತು ಇಂಧನ ಇಲಾಖೆ ಆಯುಕ್ತರು ಇವರನ್ನು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ 
ಮೆಮೊರಾಂಡಮ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 147(ಸಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಂಪನಿ ಕಾಯ್ದೆ 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೬೧ 


2013ರ ಕಲಂ 149(4) ಮತ್ತು ಕಲಂ 149(6)ರನ್ವಯ ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಕೃಷ್ಣಾ ಭಾಗ್ಯ ಜಲ ನಿಗಮ 
ನಿಯಮಿತದ ನಿರ್ದೇಶಕರ ಮಂಡಳಿಯಲ್ಲಿ ಸ್ವತಂತ್ರ ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR.-626 ಅರವಿಂದ ಬಾಬು ಜಿ. ಹಿರೇಮಠ 
5೦-25 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲ ಸಂಪನ್ಮೂಲ ಇಲಾಖೆ (ಕೃಭಾಜನಿ). 





ಜಲ ಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಜಸಂಇ 222 ಕೆಬಿಎನ್‌ 2015 ಬೆಂಗಳೂರು, ದಿನಾಂಕ: 30-09-2015. 
ಶ್ರೀಮತಿ ವಂದಿತಾ ಶರ್ಮಾ, ಭಾ.ಆ.ಸೇ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಮೂಲ ಸೌಕರ್ಯ ಅಭಿವೃದ್ಧಿ ಇಲಾಖೆ ಇವರನ್ನು ಕೃಷ್ಣಾ 
ಭಾಗ್ಯ ಜಲ ನಿಗಮ ನಿಯಮಿತದ ಮೆಮೊರಾಂಡಮ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 147(ಸಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕಂಪನಿ ಕಾಯ್ದೆ 2013ರ ಕಲಂ 149(1(ಬಿ)ರನ್ವಯ ಈ ಕೂಡಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಕೃಷ್ಣಾ ಭಾಗ್ಯ ಜಲ ನಿಗಮ 
ನಿಯಮಿತದ ನಿರ್ದೇಶಕರ ಮಂಡಳಿಯಲ್ಲಿ ಮಹಿಳಾ ನಿರ್ದೇಶಕರನ್ನಾಗಿ ಶ್ರೀ ಎಸ್‌.ರಾಮದಾಸ್‌ ಇವರ ಸ್ಥಾನದಲ್ಲಿ ನಾಮನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅರವಿಂದ ಬಾಬು ಜಿ. ಹಿರೇಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲ ಸಂಪನ್ಮೂಲ ಇಲಾಖೆ (ಕೃಭಾಜನಿ). 


೧೯೧-627 
50-25 


ಜಲ ಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಜಸಂಇ 226 ಕೆಬಿಎನ್‌ 2015 ಬೆಂಗಳೂರು, ದಿನಾಂಕ: 26-09-2015. 
ಶ್ರೀ ಅಂಜುಮ್‌ ಪರ್ವೇಜ್‌, ಭಾ.ಆ.ಸೇ. ಇವರನ್ನು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ಮೆಮೊರಾ೦ಡಮ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 147(ಸಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ 
ನಿರ್ದೇಶಕರಾಗಿ ಹಾಗೂ ಆರ್ಟಿಕಲ್‌ 151ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರಾಗಿ ಶ್ರೀ ಅಜಯ್‌ ಸೇಠ್‌, ಭಾ.ಆ.ಸೇ, ಇವರ ಸ್ಥಾನದಲ್ಲಿ ದಿನಾಂಕ: 10-08-2015ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅರವಿಂದ ಬಾಬು ಜಿ. ಹಿರೇಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲ ಸಂಪನ್ಮೂಲ ಇಲಾಖೆ (ಕೃಭಾಜನಿ). 


PR.-628 
50-25 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 224 ಬೆಮಪ್ರಾ 2015, ಬೆಂಗಳೂರು, ದಿನಾಂಕ: 04-11-2015. 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 5 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿಸ್ತೃತ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಹಾಲಿ ಭೂ ಉಪಯೋಗವನ್ನು ಗುರುತಿಸಲು 
ದಿನಾಂಕ : 01-04-2015 ರಿಂದ ಜಾರಿಗೆ ಬರುವಂತೆ ದಿನಾಂಕವನ್ನು ನಿರ್ಧರಿಸಿ ಈ ಮೂಲಕ ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


P.R. 647 ಎ. ರಾಜೇಂದ್ರ 
ಸ್‌ ಗೌ 
50-50 ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ. 


BACKWARD CLASSES WELFARE SECRETARIAT 
NOTIFICATION 
NO.BCW 306 BET 2014, Bengaluru, dated:05.11.2015 


Whereas the draft of the Karnataka Backward Classes Welfare Department Services (Cadre and Recruitment) (Amendment) 
Rules, 2015, was published as required by sub section (2) of section 3 of the Karnataka State Civil Services Act, 1978 (Karnataka Act 
14 of 1990) in Notification No.BCW 306 BET 2015, dated:26.08.2015 in Part IV-A of the Karnataka Gazette (Extra Ordinary), dated 


೪೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೪ಎ 





26.08.2015 inviting objections and suggestion from all persons likely to be affected thereby within 15 days from the date of publication in 
the official Gazette. 


(Cadre and Recruitment) (Amendment) Rules, 2015. 


And whereas the said Gazette was made available to the public on 26.08.2015. 


And whereas objections and suggesstions received have been examined by the Government. 


Now, therefore, in exercise of the powers conferred by sub-section (1) of section 3, read with section 8 of the Karnataka State 
Civil Services Act, 1978 (Karnataka Act 14 of 1990) the Government of Karnataka hereby makes the following Rules, namely:- 


RULES 


1. Title and Commencement.- (1) These rules may be called the Karnataka Backward Classes Welfare Department services 


(2) They shall come into force from the date of their publication in the official gazette. 


2. Amendment of schedule.- In the Karnataka Backward Classes Welfare Department Services (Cadre and Recruitment) 
Rules 1997, in schedule,- 


for the entries relating to the category of posts or “Hostel Superintendent (men)” at serial number 27, the following shall be 


substitued, namely:- 





2 


5 


6 








27. 





Hostel Superintendent 
(Men) 
Rs.14550-26700 





1056 








Seventy percent by direct 
Recruitment, in accordance with the 
Karnataka Civil Services (Direct 
recruitment by Competitive 
Examination and Selection) (General) 
Rules, 2006; and 


five percent by Direct Recruitment 
quota from in-service candidates in 
the cadre of Second Division 
Assistant (Male), Ashrama School 
Teachers (male), Typist, Drivers, 
Cooks, Kitchen Servants, Peons from 
male category; and 


twenty five percent by promotion from 
the cadre of Junior Hostel 
Superintendent (male) and Ashrama 
School Teacher (Male) in the ratio of 
3:2, every 4" and 5" vacancy be filled 
by promotion of Ashrama School 
Teachers (male); 





For Direct Recruitment under 
seventy percent.- 

Must be a holder of a degree with 
degree in Education. 


For Direct Recruitment under five 
percent quota.- 


(1) Must be a holder of a degree with 
degree in Education. 


(2) Must have put in a service of not 
less than five years in the cadres 
specified in column (5); 

(3)Notwithstanding anything contained 
in the Karnataka Civil Services 
(General Recruitment) Rules, 1977, the 
upper age limit shall be,- 


(i) 50 years in the case of person 
belonging to any of the Scheduled 
Castes or Scheduled Tribes or 
Category-1 of the Backward Classes; 


(1) 48 years in the case of person 
belonging to any of the category-ll(a) or 
11(0), Ill(a) or Ill(b) of other Backward 
Classes; and 

(iii) 45 years in the case of any other 
person; on the last date fixed for the 
receipt of applications or on such other 
date, as may be specified by the 
appointing authority. 

For promotion.- Must have put in a 
service of not less than five years in the 
cadre of Junior Hostel Superintendent 
(male) and Ashrama School Teachers 
(Male). 

Provided that if no persons who have 
put in a service of not less than five 
years are available persons who have 
put in a service of not less than three 
years may be considered. 








ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೬೩ 





(2) for the entries relating to the category of posts of “Hostel Superintendents (Women)” at serial number 28 and entries 
relating thereto, the following shall be substituted, namely:- 





1 


2 3 


4 


5 6 








28. 





Hostel Superintendent 284 
(Women) 
Rs.14550-26700 











Seventy percent by direct | For Direct Recruitment under seven 
Recruitment, in accordance with the | ty percent.- 

Karmataka Civil Services (Direct | Must be a holder of a degree with 
recruitment by Competitive degree in Education. 

Examination and Selection) (General) 
Rules, 2006; and 


five percent by Direct Recruitment 
quota from in-service candidates in 
the cadre of Second Division Assistant 
(Women), Ashrama School Teachers | (2)Must have put in a service of not less 
(Women), Typist, Drivers, Cooks, | than five years in the cadres specified in 


For Direct Recruitment under five 
percent for inservice candidates.- 


(1) Must be a holder of a degree with 
degree in Education. 


Kitchen Servants, Watchmen | Column (5); 
(Women) and Peons from Woman | (3)Notwithstanding anything contained 
category; and in the Karnataka Civl Services (General 


twenty five percent by promotion from | Recruitment) Rules, 1977, the upper 
the cadre of Junior Hostel | agelimit shall be,- 

Superintendent (Women) and | (150 years in the case of person 
Ashrama School Teacher (Women) | belonging to any of the Scheduled 
and Women Welfare Organizers in the | Castes or Scheduled Tribes or 
ratio of 6:3:1, every 7" vacancy be Category-1 of the Backward Classes; 
filled by promotion of Ashrama School (148 years in the case of person 
Teachers (Woman) and every 10” belonging to any of the category-ll(a) or 


vacancy filled by promotion of Women | ||(0), IIl(a) or ॥|(0) of other Backward 


Welfare Organizers. Classes: and 
; 


(11) 45 years in the case of any other 
person on the last date fixed for the 
receipt of applications or on such other 
date, as may be specified by the 
appointing authority. 


For promotion from the cadre of 
Junior Hostel Superintendent 
(Women).- Must have put in a service of 
not less than five years in the cadre of 
Junior Hostel superintendent (women) 
and Ashrama School Teachers 
(Women) and Women Welfare 
Organisers. 


Provided that if no persons who have 
put in a service of not less than five 
years are available, persons who have 
put in a service of not less than three 
years may be considered. 








(3) After the category of the posts of “Hostel Superintendent (Female)” at serial number 28 and entries relating thereto, the following 
shall be inserted, namely:- 








28A 


Junior Hostel Superintendent 
(Men) 


(Rs. 11600-21000) 








59 





-- By promotion from the cadre of | For promotion:- 
Cooks (male), Kitchen 
servant(male), Watch man (male) 
and Peon from male category on 
the basis of combined Seniority. 


(1)Must have passed 550 or 
equivalent examination. 


(2)Must have put in a service of not 

Seniority being determined by | less than seven years in the cadre 
treating a person holding a post | of cooks (male), Kitchen 
carrying a higher scale of pay as | servant(male), Watchman (male) or 
senior to the person holding a post | Peon from male category of which 















































೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 
carrying a lower scale of pay. | not less than five years of service 
Seniority interse among persons | shall be after passing SSLC. 
holding posts carrying the same | (3) Must have the knowledge in 
scale of pay, being determined on | reading and writing in Kannada. 
the basis of length of service in the 
respective cadres and seniority 
interse in a cadre being maintained. 
28 8 Junior Hostel Superintendent | 71 -- By promotion from the cadre of | For promotion:- 
(Women) (Rs.11600-21000) Cooks (Women), Kitchen Servant 
Women), Watchman (Women 
( ( ) (1)Must have passed 550 or 
Peon (women) and executive ೆ ನ 
equivalent examination. 
(Women development centers) on 
the basis of combinded Seniority. 
MN ಬ Y (2)Must have put in a service of not 
Seniority being determined by | 
( } less than seven years in the cadres 
treating persons holding a post ಜಿ ಲ 
F . specified in column (5) of which not 
carrying a higher scale of pay as | 
1 ಅರ ಗ ಜಟ ಜಇಕ less than five years of service shall 
ನ P ಕ be after passing S.S.L.C. and 
carrying a lower scale of pay. 
Seniority interse amon ersons 
R ತ ಡೆ (3) Must have the knowledge in 
holding posts carrying the same . ಸ 
4 ೯ reading and writing in Kannada. 
scale of pay, being determined on 
the basis of length of service in the 
respective cadres and seniority 
interse in a cadre be maintained. 
P.R. 648 By order and in the name of the Governor of Karnataka 
5೦-500 N.R.Erekuppi 


Under Secretary to Government-1 
Backward Classes Welfare Department. 


BACKWARD CLASSES WELFARE SECRETARIAT 


NOTIFICATION 





NO.BCW 529 BET 2015, Bengaluru, dated: 07.11.2015 


In exercise of the powers conferred under clause (3) and (7) of rule Il of the rules and regulations of the Memorandum of the 
Association of the Karnataka Residential Educational Institutions Society (Cadre and Recruitment) Regulation, 2011, the Governing 
council of the Karnataka Residential Education Institutions Society with the approval of the Government of Karnataka vide GO No. BCW 
529 BET 2015, Dated : 7-11-2015 hereby makes the following regulations further to amend the Karnataka Residential Educational 
Institutions Society (Cadre and Recruitment) Regulations, 2011 namely :- 


REGULATIONS 


1. Title and Commencement.- (1) These regulations may be called the Karnatka Residential Educational Institutions 
Society (Cadre and Recruitment) (Amendment) Regulations, 2015,- 

(2) They shall come into force on the date of registration of these regulations under sub-section (2) of section 10 of the 
Karnataka Societies Registrations Act, 1960. (Karnataka Act 17 of 1960). 

2. Amendment of the Schedule-l :- In of the Karnataka Residential Education Institutions Society (Cadre and 
Recruitment) Regualtions 2011, in schedule |,- 

(1) Inthe entries relating to the category of posts of SDA Cum Computer Operator at serial No. 19 in column 5, under the 
heading Minimum Qualification,- 

(a) For the para and the entries relating there to the following shall be substituted namely :- 


“Must have passed Pre University Course Examination or equivalent examination recognized by Government of Karnataka. 

Must have Computer working knowledge with six months computer course certificate recognized by Government of Karnataka or by 
Society.” 

P.R. 650 


SC-500 


By order and in the name of the Governor of Karnataka 
N.R.Erekuppi 
Under Secretary to Government-1 


Backward Classes Welfare Department. 





ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೬೫ 





ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಹಿಂವಕ 488 ಬಿಇಟಿ 2015, ಬೆಂಗಳೂರು, ದಿನಾಂಕ:03-11-2015. 


ಭಾರತದ ಸಂವಿಧಾನ ಅನುಚ್ಛೇದ 371(ಜೆ)ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ 
ಅನ್ವಯ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯ ನಿರ್ವಾಹಕ ನಿರ್ದೇಶಕರ ಕಛೇರಿ, ಬೆ೦ಗಳೂರು ಮತ್ತು ಇದರ ವ್ಯಾಪ್ತಿಯಲ್ಲಿ ಬರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಚಾಮರಾಜಪೇಟೆ, ಬೆ೦ಗಳೂರು ಈ ಎರಡು 
ಸಂಸ್ಥೆಗಳನ್ನು ರಾಜ್ಯ ಮಟ್ಟದ ಸಂಸ್ಥೆಗಳೆಂದು ಗುರುತಿಸಲಾಗಿದೆ. ಸದರಿ ಸಂಸ್ಥೆಗಳಲ್ಲಿನ ಸೇವೆಯಲ್ಲಿನ ಹುದ್ದೆಗಳಲ್ಲಿ ಮತ್ತು ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೊರಾರ್ಜಿ 
ದೇಸಾಯಿ/ಿತ್ತೂರು ರಾಣಿ ಚೆನ್ನಮ್ಮ/ಏಕಲವ್ಯ/ಅಟಲ್‌ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳ ಹುದ್ದೆಗಳಲ್ಲಿ ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ವ್ಯಾಪ್ತಿಯ ಸ್ಥಳಿಯ ವ್ಯಕ್ತಿಗಳಿಗೆ ರಾಜ್ಯ ಮಟ್ಟದ ಸ್ಥಳೀಯ ವೃಂದ ಮತ್ತು ಪಾದೇಶಿಕ 
ಸ್ಥಳೀಯ ವೃಂದಗಳನ್ನು ರಚಿಸಿ ನಿಗಧಿಪಡಿಸಲಾದ ಶೇಕಡಾವಾರು ಹುದ್ದೆಗಳನ್ನು ಅನುಸೂಚಿ-1 ಮತ್ತು 2ರಲ್ಲಿರುವಂತೆ, ವೃಂದವಾರು ಮೀಸಲಿರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಆರ್‌.ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-! 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಬಿಸಿಡಬ್ಲ್ಯೂ488 ಬಿಇಟಿ 2015, ದಿನಾಂಕ:02-11-2015ಕ್ಕೆ ಅನುಸೂಚಿ-1 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಕೇಂದ್ರ ಕಛೇರಿ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಚಾಮರಾಜಪೇಟೆ, ಬೆಂಗಳೂರು 





























ರಾಜ್ಯ ಮಟ್ಟದ ಸಳೀಯ ವಂದದಲ್ಲಿ 
LR 9 ಈ ರಾಜ್ನ ಮಟ್ಟದ ಸ್ಲಳೀಯವಲ್ಲದ ವೃಂದದಲಿ 
ವೇತನ ಮಂಜೂರಾದ ವೃಂದ ಬಲದಲ್ಲಿ ಹೈದರಾಬಾದ್‌-ಕರ್ನಾಟಕ ಪ್ರದೇಶದವರಿಗಾಗಿ ಶರ ಆಧ ಗ 
ಮಂಜೂರಾದ ಅ 2 ಗುರುತಿಸಲಾದ ಹುದೆಗಳು 
ಕ್ರಸಂ ಹುದೆ ಶೇಣಿ ಗುರುತಿಸಲಾದ ಹುದ್ದೆಗಳು is ಷರಾ 
ನ್‌ ಜಿ ದ ವೃಂದ ಬಲ 
೪ 
(ರೂ.ಗಳಲ್ಲಿ) ನೇರ ನೇರ ನೇರ 
ಮುಂಬಡಿ | ನಿಯೋಜನೆ ಮುಂಬಡಿ | ನಿಯೋಜನೆ | ಒಟ್ಟು ಮುಂಬಡಿ | ನಿಯೋಜನೆ | ಒಟ್ಟು 
ನೇಮಕಾತಿ ಣ್‌ ನೇಮಕಾತಿ ಹೆ ಆ | ನೇಮಕಾತಿ ನ್‌ ಈ 
1 2 3 4 5 6 | 8 9 10 11 12 13 14 15 16 
ಗ್ರೂಪ್‌ - ಎ ವೃಂದ - (8% ಮೀಸಲಾತಿ) 
ಸಹಾಯಕ ನಿರ್ದೇಶಕರು/ಸಹಾಯಕ 28100- 
1 14 ಶ್‌ ಹ 14 ಹ ತ 2 2 ೬ 12 12 ನಿಯೋಜನೆ 
ಕಾರ್ಯಪಾಲಕ ಅಭಿಯಂತರು 50100 
ಗ್ರೂಪ್‌ -ಬಿ ವೃಂದ - (8% ಮೀಸಲಾತಿ) 
ಯೋಜನಾಧಿಕಾರಿಗಳು/ 22800- 
1 5 1 ದ 5 ಹ ಕ್ಷ 1 1 ಹ ಕ್ಷ 4 4 ನಿಯೋಜನೆ 
ಆಡಿಟರ್ಸ್‌ 43200 
22800- 
2 ಪಾಂಶುಪಾಲರು 1 1 ತ ಹ ಪ್‌ ಲ ಚ 1 ತು ತೊ 1 
ನ್‌ 43200 


































































































೪೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 
1 2 3 4 6 7 8 9 10 11 12 13 14 15 16 
ಗ್ರೂಪ್‌ - ವೃಂದ - (8% ಮೀಸಲಾತಿ) 
20000- 
1 | ಕಛೇರಿ ಅಧೀಕಕರು 3 ಎ 3 ದ ಎ 1 1 ಎ 2 2 
ಷು 36300 
22800- 
2 | ಸಹಾಯಕ ಅಭಿಯಂತರು 12 ವಿ 12 ಈ ಹಿ 1 1 = 11 1 | ನಿಯೋಜನೆ 
43200 
17650- 
3 ಕಿರಿಯ ಅಭಿಯಂತರು 14 ಮ 14 ಹ ೭ 2 2 ಸ A 12 12 ನಿಯೋಜನೆ 
32000 
ಕನ್ನಡ ಶಿಕ್ಷಕರು/ಹಿಂದಿ-ಉರ್ದು 
ಶಿಕ್ಷಕರು/ಆಂಗ್ರ ಶಿಕ್ಷಕರು/ಗಣಿತ 
ಪಿಸಿಎಂಬಿ ಶಿಕಕರು/ವಿಜ್ಞಾ 
(ಪಿಸಿಎಂಬಿ) ಕ್ಷಕರು/ವಿಜ್ಞಾನ 1.3 
4 | (ಸಿಬಿಜಡ್‌) ಶಿಕ್ಷಕರು/ಸಮಾಜ 311 9 ತ ದ 1 ಚ ಜ್ರ 1 8 ಪ ಚ 8 
ವಿಜ್ಞಾನ (ಆರ್ಟ್ಸ್‌) ಶಿಕ್ಷಕರು/ದೈಹಿಕ 
ಶಿಕ್ಷಕರು/ಸಂಗೀತ 
ಶಿಕಕರು/ಕಂಪ್ಲೂಟರ್‌ ಶಿಕಕರು 
ಲ ರಿ 0 
16000- 
5 ಕಾಫ್‌, ಶಿಕಕರು/ಸಾಫ್‌ ನರ್ಸ್‌ 2 ೭ ಬ 1 ದ 1 1 ತ ಈ 1 
ನ ಆ 29600 
ನಿಲಯಪಾಲಕರು/ಪಥಮ ದರ್ಜೆ 
ಸಹಾಯಕರು(ಕಂಪ್ಯೂಟರ್‌ 
ಜ್ಞಾನವು ಸ್ಪ ಫ ದ 
ಕೆ ನನ ಪುಳ್ಳವರು)/ಸ್ಪೆನೊಗ್ರಾಫರ್‌ 14550 ಚ j § _ ಕ ` ` 
ಕಮ್‌ ಡೆಟಾ ಎಂಟ್ರಿ | 26700 
ಆಪರೇಟರ್‌/ಕಾರ್ಯನಿರ್ವಾಹಕ 
ಸಹಾಯಕರು 
14550 
7 ಡ್ರಾಫಮ 2 ತ 2 ಪ ಡೆ 1 1 = ತ 1 1 
ಪ್ಪ ಮನ್‌ 26700 
11600- 
8 ಗುಮಾಸರು ಕಮ್‌ ಬೆರಳಚ್ಚುಗಾರರು 7 ದ — 1 — ದ 1 6 — ದ 6 
ಣ್‌ ಬ 21000 
11600- 
9 ವಾಹನ ಚಾಲಕರು ೨ ದ — 1 ದ — 1 4 ದ — 4 
21000 
ಗ್ರೂಪ್‌ - ಡಿ ವೃಂದ - (8% ಮೀಸಲಾತಿ) 
10200- 
1 ಅಡುಗೆಯವರು 3 1 1 ೭ — 1 1 1 2 








16400 















































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೬೭ 



























































1 2 3 4 5 6 7. 8 9 10 11 12 13 14 15 16 
ಅಡುಗೆ ಸಹಾಯಕರು/ 1. 

2 | ಗ್ರೂಪ್‌ ಡಿ/ ಕಾವಲುಗಾರರು/ ನ 15 15 _ = 2 ಡೆ 2 2 13 ಹೆ ತ್ರ 13 
ಸಚ್ಛತಾ ಸಿಬಂದಿ 
ಯಕ ಬ 








ಟಿಪ್ಪಣಿ : 


ಏಕರೂಪ ವೇತನ ಶ್ರೇಣಿಯಲ್ಲಿ ನೇರ ನೇಮಕಾತಿ/ನಿಯೋಜನೆ ಮೂಲಕ ಭರ್ತಿ ಮಾಡುವ ಹುದ್ದೆಗಳನ್ನು ಸಂಯುಕ್ತಗೊಳಿಸಿದ್ದು ಖಾಲಿ ಹುದ್ದೆಗಳು ಲಭ್ಯವಾಗುವ ಸಮಯದಲ್ಲಿ ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ 


ಗುರುತಿಸಲಾದ ಹುದ್ದೆಗಳನ್ನು ರೊಟೆಷನ್‌ ಆಧಾರದ ಮೇಲೆ ನೇರ ನೇಮಕಾತಿ/ ನಿಯೋಜನೆ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಆರ್‌.ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-! 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಬಿಸಿಡಬ್ಲ್ಯೂ488 ಬಿಇಟಿ 2015, ದಿನಾಂಕ:02-11-2015ಕ್ಕೆ ಅನುಸೂಚಿ-2 
, ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಪ್ರಾದೇಶಿಕ ಸ್ಥಳೀಯ ವೃಂದದ ಹುದ್ದೆಗಳು 


(ಅ) ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಕಾಲೇಜುಗಳು 



















































































ಮಂಜೂರಾದ ವೃಂದ ಸ್ಥಳೀಯ ವೃಂದದಲ್ಲಿ ಹೈದರಾಬಾದ್‌-ಕರ್ನಾಟಕ ತ್‌ ಕ್ಕು ತ ಜ್‌ 
ಹ ಹ ವೇತನ ಶ್ರೇಣಿ ಮಂಜೂರಾದ ವೃಂದ ಬಲದಲ್ಲಿ ಪ್ರದೇಶದವರಿಗಾಗಿ ಮೀಸಲಿರಿಸಲಾದ ಹುದ್ದೆಗಳು (ಉಳಿದ ಹೀ ವಂದ) 
ಪ (ರೂ.ಗಳಲ್ಲಿ) ಬಲ ಚ 
Rik ಮುಂಬಡ್ತಿ | ನೇರ ನೇಮಕಾತಿ ಮುಂಬಡ್ತಿ ಒಟ್ಟು Bid ಮುಂಬಡ್ತಿ ಒಟ್ಟು 
1 2 3 4 5 6 ‘7. 8 9 10 11 12 
ಗ್ರೂಪ್‌-ಎ (ಶೇ.75 ರ ಮೀಸಲಾತಿ) 
1 ಪ್ರಾಂಶುಪಾಲರು 30400-51300 4 4 — 3 ದ 3 1 ದ 1 
ಗ್ರೂಪ್‌-ಬಿ (ಶೇ.75 ರ ಮೀಸಲಾತಿ) 
1 ಭಾಷಾ ಉಪನ್ಯಾಸಕರು 22800-43200 8 8 ದ 6 ದ 6 2 ದ 2 
2 ಐಚ್ಛಿಕ ವಿಷಯಗಳ ಉಪನ್ಯಾಸಕರು 22800-43200 20 20 ದ 15 ದ 15 5 ದ 5 
ಗ್ರೂಪ್‌-ಸಿ (ಶೇ. 80 ರ ಮೀಸಲಾತಿ) 
1 ನಿಲಯಪಾಲಕರು 20000-36300 4 4 ದ 3 — 3 1 ದ 1 
2 ಪಸ 14550-26700 4 4 ದ 3 — 3 1 ದ 1 
(ಕಂಪ್ಯೂಟರ್‌ ಜ್ಞಾನ ಉಳ್ಳವರು) 
ಗ್ರೂಪ್‌-ಡಿ (ಶೇ. 85 ರ ಮೀಸಲಾತಿ) 
1 ಅಡುಗೆಯವರು 10400-16400 8 4 4 4 3 7 ದ 1 1 















































೪೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೪ಎ 








2 


5 


6 


7 


10 


11 


12 








ಅಡುಗೆ ಸಹಾಯಕರು/ 
ಗ್ರೂಪ್‌-ಡಿ 





9600-14550 


16 





16 











14 








14 

















ಟಿಪ್ಪಣಿ : ಏಕರೂಪ ವೇತನ ಶ್ರೇಣಿಯಲ್ಲಿನ, () ಭಾಷಾ ಹಾಗೂ ಐಚ್ಛಿಕ ವಿಷಯ ಉಪನ್ಯಾಸಕರ ಹುದ್ದೆಗಳು ಮತ್ತು (2) ಅಡುಗೆ ಸಹಾಯಕರು ಹಾಗೂ ಗ್ರೂಪ್‌-ಡಿ ಹುದ್ದೆಗಳನ್ನು ಸಂಯುಕ್ತಗೊಳಿಸಿದ್ದು, ಖಾಲಿ ಹುದ್ದೆಗಳು ಲಭ್ಯವಾಗುವ 


ಸಮಯದಲ್ಲಿ ಹುದ್ದೆಗಳನ್ನು ರೊಟೆಷನ್‌ ಆಧಾರದ ಮೇಲೆ ನೇಮಕಾತಿ ಮಾಡಲಾಗುವುದು. 


(ಆ) ಮೊರಾರ್ಜಿ ದೇಸಾಯಿ/ಏಕಲವ್ಯ ಮಾದರಿ/ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳ ಹುದ್ದೆಗಳು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎನ್‌.ಆರ್‌.ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-! 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 





































































































ಸ್ಥಳೀಯ ವೃಂದದಲ್ಲಿ ಹೈದರಾಬಾದ್‌-ಕರ್ನಾಟಕ ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ ಹುದ್ದೆಗಳು 
ಮಂಜೂರಾದ ವೃಂದ ಬಲದಲ್ಲಿ ಇ ¥ 5 
ವೇತನ ಶ್ರೇಣಿ ಮಂಜೂರಾದ pS ಪ್ರದೇಶದವರಿಗಾಗಿ ಮೀಸಲಿರಿಸಲಾದ ಹುದ್ದೆಗಳು (ಉಳಿದ ಮೂಲ ವೃಂದ) 
ಕ್ರಸ ಹುದೆ 
4 ಕ (ರೂ.ಗಳಲ್ಲಿ) | ವೃಂದ ಬಲ ನೇರ ನೇರ ನೇರ 
ಮುಂಬಡ್ಡಿ ಮುಂಬಡ್ಡಿ ಒಟ್ಟು ಮುಂಬಡ್ಡಿ ಒಟ್ಟು 
ನೇಮಕಾತಿ ಷೆ ನೇಮಕಾತಿ ಡ್‌ ನೇಮಕಾತಿ ಣ್‌ 
1 2 3 4 5 6 7 9 10 11 12 
ಗ್ರೂಪ್‌-ಬಿ (ಶೇ. 75ರ ಮೀಸಲಾತಿ) 
1 ಪ್ರಾಂಶುಪಾಲರು 22800-43200 128 128 — 96 96 32 — 32 
ಗ್ರೂಪ್‌-ಸಿ (ಶೇ. 80ರ ಮೀಸಲಾತಿ) 
ಕನ್ನಡ ಶಿಕ್ಷಕರು/ 
ಇಂಗ್ಲೀಷ್‌ ಶಿಕ್ಷಕರು/ 
ಹಿಂದಿ ಶಿಕ್ಷಕರು/ 
ಗಣಿತ ಶಿಕ್ಷಕರು/ 
1 ವಿಜ್ಞಾನ ಶಿಕ್ಷಕರು/ 17650-32000 1152 1152 — 922 922 230 — 230 
ಸಮಾಜ ವಿಜ್ಞಾನ ಶಿಕ್ಷಕರು/ 
ದೈಹಿಕ ಶಿಕ್ಷಕರು/ 
ಸಂಗೀತ ಶಿಕ್ಷಕರು/ 
ಕಂಪ್ಯೂಟರ್‌ ಶಿಕ್ಷಕರು 
0 
2 ಕ್ರಾಫ್ಟ್‌ ಶಿಕ್ಷಕರು/ಸ್ಟಾಫ್‌ ನರ್ಸ್‌ 16000-29600 256 256 — 205 205 51 — 51 











ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೬೯ 











1 2 3 4 5 6 7 8 9 10 11 12 
ಪ್ರದ.ಸ 
(ಕಂಪ್ಯೂಟರ್‌ ಜ್ಞಾನ 
3 ಇ 14550-26700 256 256 — 205 — 205 51 — 51 
ಉಳ್ಳವರು)/ 
ನಿಲಯಪಾಲಕರು 





ಗ್ರೂಪ್‌-ಡಿ (ಶೇ. 85ರ ಮೀಸಲಾತಿ) 





1 ಅಡುಗೆಯವರು 10400-16400 384 192 192 164 163 327 28 29 57 





ಅಡುಗೆ ಸಹಾಯಕರು/ 


ಗೂಪ್‌-ಡಿ/ 
2 ತ 9600-14550 1024 1024 — 871 — 871 153 — 153 
ಕಾವಲುಗಾರರು/ 









































ಸಚ್ಛತಾ ಸಿಬಂಧಿ 
ವಳು ಬ 





ಟಿಪ್ಪಣಿ : ಏಕರೂಪ ವೇತನ ಶ್ರೇಣಿಯಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಹುದ್ದೆಗಳನ್ನು ಸಂಯುಕ್ತಗೊಳಿಸಿದ್ದು ಖಾಲಿ ಹುದ್ದೆಗಳು ಲಭ್ಯವಾಗುವ ಸಮಯದಲ್ಲಿ ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ಗುರುತಿಸಲಾದ 
ಹುದ್ದೆಗಳನ್ನು ರೊಟೆಷನ್‌ ಆಧಾರದ ಮೇಲೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಆರ್‌.ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-! 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 


(ಅ) ಅಟಲ್‌ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು 





















































ಸಳೀಯ ವೃಂದದಲ್ಲಿ ಹೈದರಾಬಾದ್‌- 
ಮಂಜೂರಾದ ವೃಂದ ತ ಎ ಪ್ರಾದೇಶಿಕ ಸ್ಥಳೀಯವಲ್ಲದ ವೃಂದದ 
ಹಂ ಕರ್ನಾಟಕ ಪ್ರದೇಶದವರಿಗಾಗಿ ಚಚ ಈ ಓತ ಪ 
ಬಲ ು (ಉ ಲವುಂ 
ಚ ಚ್‌ ವೇತನ ಶ್ರೇಣಿ ಮಂಜೂರಾದ ಲ್ಸ ಮೀಸಲಿರಿಸಲಾದ ಹುದ್ದೆಗಳು ನೆಗಳು ( ೃಂದ) 
ಬ (ರೂ.ಗಳಲ್ಲಿ) ವೃಂದ ಬಲ 
ನೇರ ನೇರ ನೇರ 
ಮುಂಬಡ್ಡಿ ಮುಂಬಡ್ಡಿ ಒಟ್ಟು ಮುಂಬಡ್ಡಿ ಒಟ್ಟು 
ನೇಮಕಾತಿ ಷ್‌ ನೇಮಕಾತಿ ನ್‌ ಕ ನೇಮಕಾತಿ ಣ್‌ 4 
1 2 3 4 5 6 7 8 9 10 11 12 





ಗ್ರೂಪ್‌-ಎ ಕಿರಿಯ ಶ್ರೇಣಿ (ಶೇ. 75ರ ಮೀಸಲಾತಿ) 












































1 ಪ್ರಾಂಶುಪಾಲರು 28100-50100 2 2 ದ 1 ದ 1 1 ದ 1 






































೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 
1 2 3 4 5 6 7 8 9 10 11 12 
ಗ್ರೂಪ್‌-ಬಿ (ಶೇ. 75ರ ಮೀಸಲಾತಿ) 
1 ಉಪ ಪ್ರಾಂಶುಪಾಲರು 22800-43200 9 9 ದ 7 ದ 7 2 ದ 2 
ಗ್ರೂಪ್‌-ಸಿ (ಶೇ. 80ರ ಮೀಸಲಾತಿ) 
ಸ್ನಾತಕೋತ್ತರ ಪದವಿಧರ ಭಾಷಾ ಶಿಕ್ಷಕರು/ 
1 ಸ್ನಾತಕೋತ್ತರ ಪದವಿಧರ ಐಚ್ಛಿಕ ವಿಷಯ 17650-32000 36 36 ದ 29 — 29 7 ದ 7 
ಶಿಕ್ಷಕರು/ದೈಹಿಕ ಶಿಕ್ಷಕರು/ ಕಛೇರಿ ಅಧೀಕ್ಷಕರು 
ಖು ಖು ಖ 
ಸಂಗೀತ ಶಿಕ್ಷಕರು/ಕಲಾ 
2 ಶಿಕ್ಷಕರು/ಗ್ರಂಥಪಾಲಕರು/ 16000-29600 10 10 ದ $ — 8 2 ದ 2 
ಶುಶ್ರೂಷಕರು/ಉಗ್ರಾಣ ನಿಯಂತ್ರಕರು 
3 ಪ್ರ.ದ.ಸ./ಕ್ಯಾಟರಿಂಗ್‌ ಸುಪರ್‌ವೈಜರ್‌ 14550-26700 4 4 ದ 3 ದ 3 1 ದ 1 
ಗಣಕಯಂತ್ರ ಸಹಾಯಕರು/ 
4 11600-21000 6 6 ದ 5 ದ 5 1 ದ 1 
ಪ್ರಯೋಗಾಲಯ ಸಹಾಯಕರು 
ಗ್ರೂಪ್‌-ಡಿ (ಶೇ. 85ರ ಮೀಸಲಾತಿ) 
ಮುಖ್ಯ ಅಡುಗೆಯವರು/ಅಡುಗೆ ಸಹಾಯಕರು/ 
1 ಗೂಪ್‌-ಡಿ/ಕಾವಲುಗಾರರು/ 9600-14550 38 38 ದ 33 ದ 33 5 ದ 5 
ವಿದ್ಯುತ್‌ಚ್ಛಕ್ತಿ ಮತ್ತು ಕೊಳಾಯಿ ದುರಸ್ಥಿದಾರರು 












































ಟಿಪ್ಪಣಿ : ಏಕರೂಪ ವೇತನ ಶ್ರೇಣಿಯಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಹುದ್ದೆಗಳನ್ನು ಸಂಯುಕ್ತಗೊಳಿಸಿದ್ದು ಖಾಲಿ ಹುದ್ದೆಗಳು 


ಹುದ್ದೆಗಳನ್ನು ರೊಟೆಷನ್‌ ಆಧಾರದ ಮೇಲೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುವುದು. 


೧.೧, 649 


50-500 


ಲಭ್ಯವಾಗುವ ಸಮಯದಲ್ಲಿ ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ಗುರುತಿಸಲಾದ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಆರ್‌.ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ-! 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೫ ೪೭೧ 





HOME SECRETARIAT 
REVISED NOTIFICATION 
NO.HD 501 SST 2014, Bengaluru, dated: 05.11.2015 
In exercise of the powers conferred by sub-clause (d) of clause (8) of Section 2 the Official Secretes Act, 1923 (Central Act 
XIX of 1923) read with Notification No. 21/20/62 Poll (1) dated 4" May 1963 of the Government of India, Ministry of Home Affairs, New 
Delhi, the Government of Karnataka hereby declares that the place specified in column (2) of the Schedule below with the area 
boundaries and survey no. specified in columns (3), (4) and (6) of the respective villages specified in column (5) shall be prohibited 


place for the purpose of the said Act. 
































Sl. 
ಚ Name of the Place Total Area Boundaries Village Survey No. 
೦. 
1 2 3 4 5 6 
1. 765/400 KV Gas Insulated Station | 69 Acres. 15 | North-320, 321 Kudagi 320/10, 320/20, 
Power Grid Corporation of India | Guntas South-338/p 320/30, 320/40, 
Ltd., of Kundagi and Muttagi Village 347,341 321/4, 336/1p, 337, 
Tq. ಡಿ. B i Vij 1 2 
q agewadi, ijayapura East-NH 13 338/1, 338/2, 338/3, 
District. 339/1, 339/2, 339/3, 
West 351/03306 340/1, 340/2, 340/3 
Muttagi 768, 770 
The Notification No. HD 501 SST 2014, Dated : 05-10-2015 has been withdrawn. 
P.R. 651 By order and in the name of the Governor of Karnataka 
50-50 K. PADMINIDEVI 


Under Secretary to Government, 
Home Department. (Law & Order). 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಐ 228 ಎಸ್‌ಜಿಎಫ್‌ 2014, ಬೆ೦ಗಳೂರು, ದಿನಾಂಕ : 15-10-2015. 


(1) “ಬೆಳಗಾವಿ ಶುಗರ್ಸ್‌ ಪ್ರೈವೇಟ್‌ ಲ್ಲಿ' ಎಂಬ ಹೆಸರಿನಲ್ಲಿ ಸಕ್ಕರೆ ಕಾರ್ಬಾನೆಯು ಭಾರತೀಯ ಕಂಪನಿಗಳ ಅಧಿನಿಯಮ, 1956ರ ಅಡಿ 
ಸ್ಥಾಪಿತವಾಗಿದೆ. ಈ ಕಾರ್ಪಾನೆಗೆ ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಾಲಯದ ಆದೇಶ ಸಂಖ್ಯೆ : 2096/ಎಸ್‌ಐಎ/ಐಎಂಓ/2013, 
ದಿನಾಂಕ : 19-11-2013 ರಲ್ಲಿ ಅಂಗೀಕಾರ ನೀಡಲಾಗಿದೆ. 

(2) "ಬೆಳಗಾವಿ ಶುಗರ್ಸ್‌ ಪ್ರೈವೇಟ್‌ ಲ್ಲಿ' ಸಕ್ಕರೆ ಕಾರ್ಬಾನೆಯು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸದರಿ ಕಾರ್ಪಾನೆಗೆ ಕಬ್ಬು ಮೀಸಲು ಕ್ಷೇತ್ರ 
ನಿಗಧಿಪಡಿಸುವಂತೆ ಕೋರಿರುತ್ತದೆ. ಈ ಸ೦ಬ೦ಧ ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಸರ್ಕಾರಕ್ಕೆ ಸಲ್ಲಿಸಿರುವ ದಿನಾಂಕ 
27-8-2014ರ ಪ್ರಸ್ತಾವನೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಲಾನೆ, ಎಂ.ಕೆ. ಹುಬ್ಬಳ್ಳಿ, ಈ ಕಾರ್ಪಾನೆಗೆ ಹಂಚಿಕೆಯಾಗಿರುವ 
12 ಗ್ರಾಮಗಳನ್ನು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿಯಮಿತ, ಸಂಕೇಶ್ವರ, ಬೆಳಗಾವಿ ಜಿಲ್ಲೆ ಈ ಕಾರ್ಪಾನೆಗೆ ಹಂಚಿಕೆಯಾಗಿರುವ 5 ಗ್ರಾಮಗಳನ್ನು 
ಮತ್ತು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಪಾನೆ, ಗೋಕಾಕ್‌, ಬೆಳಗಾವಿ ಜಿಲ್ಲೆ ಈ ಕಾರ್ಪಾನೆಗೆ ಹಂಚಿಕೆಯಾಗಿರುವ 11 ಗ್ರಾಮಗಳನ್ನು ಸಂಬಂಧಪಟ್ಟ 
ಕಾರ್ಯಾನೆಗಳಿಂದ ಹಿಂದಕ್ಕೆ ಪಡೆದು 28 ಗ್ರಾಮಗಳನ್ನು ಬೆಳಗಾವಿ ಶುಗರ್ಸ್‌ ಪ್ರೈವೇಟ್‌ ಲಿಮಿಟೆಡ್‌, ಹುದಲಿ ಗ್ರಾಮ, ಕಾರ್ಸಾನೆಗೆ ಕಬ್ಬು ಮೀಸಲು 
ಕ್ಷೇತ್ರವನ್ನಾಗಿ ನಿಗಧಿಪಡಿಸಬಹುದೆಂದು ಶಿಫಾರಸ್ಸು ಮಾಡಿರುತ್ತಾರೆ. 

(3) ರಾಜ್ಯದಲ್ಲಿ ಹೊಸ ಸಕ್ಕರೆ ಕಾರ್ಬಾನೆ ಸ್ಥಾಪಿಸಲು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಾನೆಗಳ ಸಾಮರ್ಥ್ಯ ವಿಸ್ತರಿಸುವ ಬಗ್ಗೆ ರಾಜ್ಯ 
ಸರ್ಕಾರದ ನೀತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ : ಸಿಐ 187 ಎಸ್‌ಜಿಎಫ್‌ 2007, ದಿನಾಂಕ : 11/9/2007 ರಲ್ಲಿ ಪ್ರಕಟಿಸಲಾಗಿದೆ. ಅದರಂತೆ ಹೊಸ 
ಸಕ್ಕರೆ ಕಾರ್ಯಾನೆಗಳಿಗೆ ಕಬ್ಬಿನ ಮೀಸಲು ಕ್ಷೇತ್ರವನ್ನು 15 ಕಿ.ಮೀ. ಅ೦ತರದೊಳಗೆ ಹಂಚಿಕೆ ಮಾಡತಕ್ಕದ್ದು. ಒಂದು ವೇಳೆ 15 ಕಿ.ಮೀ. ಅಂತರದೊಳಗೆ 
ಸಾಕಷ್ಟು ಕಬ್ಬು ದೊರೆಯದಿದ್ದಲ್ಲಿ 15 ಕಿ.ಮೀ. ಹೊರಗಿನ ಕಬ್ಬಿನ ಮೀಸಲು ಕ್ಷೇತ್ರವನ್ನು ಹಂಚಿಕೆ ಮಾಡಬಹುದು. ಆದರೆ, ಈ ರೀತಿ ಹಂಚಿಕೆ ಮಾಡಲಾದ 
ಪ್ರದೇಶವು ಹಾಲಿ ಇರುವ ಬೇರೆ ಸಕ್ಕರೆ ಕಾರ್ಲಾನೆಗಳ 15 ಕಿ.ಮೀ. ವ್ಯಾಪ್ತಿಯ ಹೊರಗಡೆ ಇರತಕ್ಕದ್ದು ಎಂದು ನಿಗಧಿಪಡಿಸಿದೆ. 

(4) ಭಾರತ ಸರ್ಕಾರವು ಹೊರಡಿಸಿರುವ "ಕಬ್ಬು (ನಿಯಂತ್ರಣ) ಆದೇಶ, 1966'ರ ಕಂಡಿಕೆ 6ರಲ್ಲಿ ಕಬ್ಬು ವಿತರಣೆ ಮತ್ತು ಸಾಗಾಟವನ್ನು ಕೇಂದ್ರ 
ಸರ್ಕಾರಕ್ಕೆ ಅಧಿಕಾರ ನೀಡಲಾಗಿದ್ದು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರವನ್ನು ಮರು ಹಂಚಿಕೆ ಮಾಡಿರುತ್ತದೆ. ಅದರಂತೆ, ಮಲಪ್ರಭಾ 
ಸಹಕಾರಿ ಸಕ್ಕರೆ ಕಾರ್ಪಾನೆ, ಬೆಳಗಾವಿ ಜಿಲ್ಲೆ ಇದಕ್ಕೆ ಸೇರಿದ 12 ಗ್ರಾಮಗಳು, ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಪಾನೆ, ಬೆಳಗಾವಿ ಜಿಲ್ಲೆ ಇದಕ್ಕೆ ಸೇರಿದ 5 
ಗ್ರಾಮಗಳು ಮತ್ತು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಬಾನೆ ಬೆಳಗಾವಿ ಜಿಲ್ಲೆ ಇದಕ್ಕೆ ಸೇರಿದ 11 ಗ್ರಾಮಗಳೂ ಸೇರಿದಂತೆ ಒಟ್ಟು 28 ಗ್ರಾಮಗಳನ್ನು 
ಸಂಬಂಧಪಟ್ಟ ಕಾರ್ಯಾನೆಗಳಿಂದ ಹಿಂಪಡೆದು ಬೆಳಗಾವಿ ಶುಗರ್ಸ್‌ ಪ್ರೈವೇಟ್‌ ಲಿ, ಹುದಲಿ ಗ್ರಾಮ, ಬೆಳಗಾವಿ ಜಿಲ್ಲೆ ಇಲ್ಲಿ ಸ್ಥಾಪಿಸಲಿರುವ ಹೊಸ ಸಕ್ಕರೆ 
ಕಾರ್ಯಾನೆಗೆ ಅದರ 7.5 ಕಿ.ಮೀ. ವ್ಯಾಪ್ತಿಯೊಳಗೆ ಬರುವ ಈ ಕೆಳಕಂಡ 28 ಗ್ರಾಮಗಳನ್ನು ಕಬ್ಬು ಮೀಸಲು ಕ್ಷೇತ್ರವನ್ನಾಗಿ ಹಂಚಿಕೆ ಮಾಡಿದೆ. 





೪೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 































































































ಸ ಬೆಳಗಾವಿ ಶುಗರ್ಸ್‌ ಪ್ರೈವೇಟ್‌ ಯಾವ 
WN ಗ್ರಾಮಗಳ ಹೆಸರು ಲಿಮಿಟೆಡ್‌ನಿಂದ ಇರುವ ಅಂತರ ಕಾರಾನೆಯಿಂದ 
ಸಳ (8.ಮೀ) ಹಿಂಪಡೆಯಲಾಗಿದೆ 
1 ರಾಮಪುರ 2.30 ಮಲಪ್ರಭಾ ಸಸಕಾ 
2 ಧರನಟ್ಟಿ 6.9 ಮಲಪ್ರಭಾ ಸಸಕಾ 
3 ನಂದಿ 6.9 ಮಲಪ್ರಭಾ ಸಸಕಾ 
4 ಕೆಂಚನಹಟ್ಟಿ 7.4 ಮಲಪ್ರಭಾ ಸಸಕಾ 
5 ಮಾಳಮಡ್ಡಿ 1.10 ಮಲಪ್ರಭಾ ಸಸಕಾ 
6 ರಂಗದೊಳ್ಳಿ 3.4 ಮಲಪ್ರಭಾ ಸಸಕಾ 
7 ಗುತ್ತಿ 4.5 ಮಲಪ್ರಭಾ ಸಸಕಾ 
8 ಪನಗುತ್ತಿ 6.2 ಮಲಪ್ರಭಾ ಸಸಕಾ 
9 ಹಾರನಕೊಳ್ಳ 6 ಮಲಪಭಾ ಸಸಕಾ 
10 | ತುಮ್ಮರಗುದ್ದಿ 4 ಮಲಪ್ರಭಾ ಸಸಕಾ 
11 | ಕಬಲಾಪುರ 6.5 ಮಲಪ್ರಭಾ ಸಸಕಾ 
12 | ಗುಂಜ್ಯಾನಟ್ಟ 2.6 ಮಲಪ್ರಭಾ ಸಸಕಾ 
13 | ರಾಜನಕಟ್ಟಿ 7 ಹಿರಣ್ಯಕೇಶಿ ಸಸಕಾ 
14 | ಶಿರೂರ 5.7 ಹಿರಣ್ಯಕೇಶಿ ಸಸಕಾ 
15 | ಹಗೆದಾಳ 7 ಹಿರಣ್ಯಕೇಶಿ ಸಸಕಾ 
16 | ಬಸ್ಯಾಪೂರ 7.5 ಹಿರಣ್ಯಕೇಶಿ ಸಸಕಾ 
17 | ಮಾಸ್ತಿಹೊಳಿ 5.1 ಹಿರಣ್ಯಕೇಶಿ ಸಸಕಾ 
18 ಬೂದಿಹಾಳ 2.2 ಘಟಪ್ರಭಾ ಸಸಕಾ 
19 | ಸುಲಧಾಳ 1.5 ಘಟಪ್ರಭಾ ಸಸಕಾ 
20 | ಯದ್ದಲಗುಡ್ಡ 3.4 ಘಟಪ್ರಭಾ ಸಸಕಾ 
21 | ಅಂಕಲಗಿ 4.5 ಘಟಪ್ರಭಾ ಸಸಕಾ 
22 ಅಕ್ಕತಂಗೇರಹಾಳ 5 ಘಟಪ್ರಭಾ ಸಸಕಾ 
23 | ರಾಜನಕಟ್ಟಿ (ಗಡ) ಕ ಘಟಪ್ರಭಾ ಸಸಕಾ 
24 | ಮಲ್ಲಾಪುರ 6.5 ಘಟಪ್ರಭಾ ಸಸಕಾ 
25 | ಮುಸಲ್ಮಾರಿ 6.7 ಘಟಪ್ರಭಾ ಸಸಕಾ 
26 | ದಾಲವತ್ತಿ 6.5 ಘಟಪ್ರಭಾ ಸಸಕಾ 
27 | ಗುಜನಾಳ 3.0 ಘಟಪ್ರಭಾ ಸಸಕಾ 
28 | ಪಂಜಾನಟ್ಟಿ 6.5 ಘಟಪ್ರಭಾ ಸಸಕಾ 

















(5) ಮೇಲ್ಕಂಡ ಕಬ್ಬು ಮೀಸಲು ಕ್ಷೇತ್ರ ಹಂಚಿಕೆಯು ಕೇಂದ್ರ ಸರ್ಕಾರ/ರಾಜ್ಯ ಸರ್ಕಾರಗಳು ಕಾಲ ಕಾಲಕ್ಕೆ ಹೊರಡಿಸುವ 


ಅಧಿನಿಯಮ/ನಿಯಮಗಳು/ಸೂಚನೆಗಳಿಗೆ ಹಾಗೂ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

ಎ) "ಬೆಳಗಾವಿ ಶುಗರ್ಸ್‌ ಪ್ರೈವೇಟ್‌' ಲಿ. ಕಾರ್ಪಾನೆಯು ಕಾರ್ಯ್ಪಾನೆ ನಡೆಸಲು ಅಗತ್ಯವಿರುವ ಭಾರತ ಸರ್ಕಾರ/ಸಕ್ಷಮ ಪ್ರಾಧಿಕಾರವು ನೀಡುವ 
ಚಾಲ್ತಿಯಲ್ಲಿರುವ ಕೈಗಾರಿಕಾ ಲೈಸೆನ್ಸ್‌ನ್ನು ಹೊ೦ದಿರತಕ್ಕದ್ದು. 

ಬಿ) ಕಬ್ಬು ಮೀಸಲು ಕ್ಷೇತ್ರಗಳನ್ನು ಹಂಚಿಕೆ ಪಡೆದ ಕಾರ್ಯಾನೆಯು ಮೇಲೆ ನಿಗಧಿಪಡಿಸಿರುವ ಪ್ರದೇಶದಿ೦ದಲೇ ಕಬ್ಬನ್ನು ಪಡೆಯತಕ್ಕದ್ದು, ಹೊಸ 
ಕಾರ್ಯಾನೆಗಳು ಸ್ಥಾಪನೆಯಾಗುವವರೆಗೂ ರೈತರ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಕಾರ್ಪಾನೆಗಳಿಗೆ ಕಬ್ಬು ಸರಬರಾಜು ಮಾಡುವವರೆಗೆ ಈ ಕಬ್ಬು 
ಮೀಸಲು ಕ್ಷೇತ್ರ ತಾತ್ಕಾಲಿಕವಾಗಿರುತ್ತದೆ. 

ಸಿ) "ಬೆಳಗಾವಿ ಶುಗರ್ಸ್‌ ಪ್ರೈವೇಟ್‌ ಲ್ಲಿ” ಕಾರ್ಯಾನೆಯು ಕಬ್ಬು ನುರಿಸುವ ಸಾಮರ್ಥ್ಯವು 5000 ಟಿಸಿಡಿ ಇದ್ದು, ಸದರಿ ಕಾರ್ಪಾನೆಗೆ 
ವಾರ್ಷಿಕವಾಗಿ ಲಭ್ಯವಾಗುವ ಕಬ್ಬಿನ ಪ್ರಮಾಣವು 2.59 ಲಕ್ಷ ಮೆ.ಟನ್‌ ಇರುತ್ತದೆ. ಈ ಕಾರ್ಯಾನೆಯು ಹಂಚಿಕೆಯಾದ ಪ್ರದೇಶಗಳಿಂದ ಹೊಸ 
ಕಾರ್ಪಾನೆಗಳು ಸ್ಥಾಪನೆಯಾಗುವವರೆಗೆ ತಾತ್ಕಾಲಿಕವಾಗಿ ಕಬ್ಬನ್ನು ರೈತರಿಂದ ಖರೀದಿಸಬಹುದಾಗಿದೆ. 

ಡಿ) ಕಬ್ಬು ಮೀಸಲು ಪ್ರದೇಶದ ಪ್ರತಿ ಕಬ್ಬು ಬೆಳೆಗಾರ ತಾನು ಬೆಳೆದ ಕಬ್ಬಿನ ಶೇ. 95 ರಷ್ಟನ್ನು ಮೇಲ್ಕಂಡ ಕಾರ್ಲ್ಪಾನೆಗೆ ನೇರವಾಗಿ ಅಥವಾ 
ಕಬ್ಬು ಬೆಳೆಗಾರರ ಸಹಕಾರಿ ಸಂಘದ ಮೂಲಕ ಸರಬರಾಜು ಮಾಡುವುದು. 

ಇ) ಕಬ್ಬು ಮೀಸಲು ಪ್ರದೇಶದಲ್ಲಿನ ಪ್ರತಿ ಕಬ್ಬು ಬೆಳಗಾರ ಅಥವಾ ಪ್ರತಿ ಕಬ್ಬು ಬೆಳೆಗಾರರ ಸಹಕಾರಿ ಸಂಘವು ಮೇಲ್ಕಂಡ ಕಾರ್ಪಾನೆಗೆ ಕಬ್ಬು 
ಸರಬರಾಜು ಮಾಡುವ ಕಬ್ಬಿನ ಪ್ರಮಾಣದ ಬಗ್ಗೆ ಕಾರ್ಲಾನೆಯು ಒಪ್ಪಂದ ಮಾಡಿಕೊಳ್ಳುವುದು. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೭೩ 





ಎಫ್‌) ಮೇಲ್ಕಂಡ ಕಬ್ಬು ಮೀಸಲು ಪ್ರದೇಶದಿಂದ ಮೇಲೆ ಹಂಚಿಕೆ ಮಾಡಲಾದ ಕಾರ್ಪಾನೆಗೆ ಹೊರತುಪಡಿಸಿ ಹೊರಗಿನ ಪ್ರದೇಶಕ್ಕೆ ಯಾವುದೇ 

ಕಾರಣಕ್ಕೂ ಜಿಲ್ಲಾಧಿಕಾರಿಗಳ ಆದೇಶವಿಲ್ಲದೆ ಸಾಗಣೆ ಮಾಡುವ ಹಾಗಿಲ್ಲ. 

ಜಿ) ಯಾವುದೇ ಸಕ್ಕರೆ ಕಾರ್ಲಾನೆಯು ತನಗೆ ಹಂಚಿಕೆಯಾದ ಕಬ್ಬು ಮೀಸಲು ಪ್ರದೇಶವನ್ನು ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಬೆಳೆದಿರುವ 

ಕಬ್ಬನ್ನು ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೇ ಖರೀದಿಸಿದಲ್ಲಿ ಅಂತಹ ಕಾರ್ಬಾನೆಗಳ ವಿರುದ್ಧ ನಿಯಮಾನುಸಾರ ಕ್ರಮ ಜರುಗಿಸಲಾಗುವುದು. 

ಹೆಚ್‌) ಕಬ್ಬು ಸಾಗಣೆ ಮಾಡಲು ಪರವಾನಿಗೆ ಮಂಜೂರಾತಿ ಅರ್ಜಿಯನ್ನು ನಮೂನೆ-2ರಲ್ಲಿ ರೂ. 5/- ಶುಲ್ಕ ಮತ್ತು ರೂ. 100/- ಭದ್ರತಾ 

ಠೇವಣಿ ಶುಲ್ಕದೊಂದಿಗೆ ಸಲ್ಲಿಸತಕ್ಕದ್ದು. ಒಪ್ಪಂದದ ಯಾವುದೇ ಷರತ್ತು ಉಲ್ಲಂಘಿಸಿದಲ್ಲಿ ಆ ಬಗ್ಗೆ ಜಿಲ್ಲಾಧಿಕಾರಿಯು ಸಂಬಂಧಪಟ್ಟವರಿಗೆ ಕಾರಣ 

ಕೇಳುವ ನೋಟಿಸು ಜಾರಿ ಮಾಡಿ ಹೇಳಿಕೆ ಪಡೆದು ಸೂಕ್ತವೆಂದು ಕಂಡುಬಂದಲ್ಲಿ ಭದ್ರತಾ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ 

ಸೂಕ್ತ ಆದೇಶ ಹೊರಡಿಸಬಹುದು. 

ಐ) ಈ ಅಧಿಸೂಚನೆ ಮೂಲಕ ಹಂಚಿಕೆ ಮಾಡಿರುವ ಕಬ್ಬು ಮೀಸಲಾತಿ ಪ್ರದೇಶಗಳನ್ನು ಪರಿಷ್ಕರಿಸುವ ಅಥವಾ ರದ್ದುಪಡಿಸುವ ಹಕ್ಕನ್ನು ರಾಜ್ಯ 

ಸರ್ಕಾರ ಹೊಂದಿರುತ್ತದೆ. 
P.R. 652 ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ಆರ್‌. ನರಸಿಂಹಮೂರ್ತಿ ರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಕ್ಕರೆ) (ಪ್ರ 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. 
HORTICULTURE SECRETARIAT 
NOTIFICATION 
NO.HCD 515 HGM 2014, Bengaluru, dated: 05.11.2015. 

In exercise of the powers conferred by Sub-sections (1) and (2) of Section 3 of the Karnataka Government 
Parks (Preservation) Act 1975, (Karnataka Act 23 of 1975) read with section 21 of the General clauses Act, 1899 
(Karnataka Act Ill of 1899) and in supersession of Government Notification No.AHD 138 HGM 97(i), dated 30" July, 
1998, the Government of Karnataka hereby specifies the boundary line for all the lands and buildings falling within the 
limits of the park known as Sri Chamarajendra Park (Cubbon Park) survey numbers as specified in schedule | and with 
limits of boundaries as specified in the schedule ||, namely:- 


SC-200 









































SCHEDULE-| 
Area Statement of Sri. Chamarajendra Park (Cubbon Park) and Buildings within as per spot 
Sl. A ಶಿ 
CTS.No Name scl Remarks 
No. Sqmts 
ಕ್ಯ 1084 ೦೬೦೦೧ park garden area (Including NGO's ೧೩ 4590.26, 607860.08 
i open space- 2523.36, Children Library park- 3430.26) 150A-08G 
83935.04 
2. 1284(P) Road Area 
20A-29G 
1195.93 
3. 1284(P) Library 
OA-12G 
45928.10 
4. 1284(P) Balbhavan 
H1A-14G 
8688.94 
5. 1284(P) KSLTA 
2A-06G 
1655.35 
6. 1284(P) DDH office 
OA-16.50G 
5700.54 
7. 1284(P) BWSSB STP 
1A-16G 
1705.23 
8. 1285(P) KGS Tennis Court 
OA-17G 
19899.44 
9. 1286 Century Club 
4A-37G 
23849.75 
1287 YMCA 
5A-36G 
800418.40 
Total 
197A-31.50G 























೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 





SCHEDULE-lI 


Boundaries of Sri Chamarajendra Park (Cubbon Park) Bengaluru: As per the Survey Report and Sketch 
enclosed to this notification from ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರ ಮಾಪನ ತಂಡ-2, ಬೆ೦ಗಳೂರು (ನಂ. ಭೂ.ಸ.ನಿ.ನ.ಮಾ: 
2 : ಇತರೆ : 88/14-15, ದಿನಾಂಕ : 07-09-2015). 

The Boundary shown in red colour in the map is the boundary of the Sri Chamarajendra Park (Cubbon Park) as 


described below:- 





NORTH The boundary starting from GPO circle running along Eastern side of Vidhan Veedi, Southern 
compound of GPO, Southern side of the building of Old Election Commission Office, Eastern side 
fence of Press Club(which is under lease by KGID) , Eastern compound wall of Central Telegraph 
Office ending at King Edward Statue Circle. All along the fence on Western side of Queen's road 


starting from King Edward Statue upto Queen's Statue Circle(M.G Road Circle). 





EAST The boundary starting from Queen's Statue Circle along the Western side of Kasturaba road, North 
Eastern and Western side compound wall of Aquarium building, Western side compound wall of 
Police Department offices, Western side compound wall of Private Properties(Anderson Properties), 
Western side compound wall of Visvesvaraya Industrial Trade Center, Western side compound wall 
of Visvesvaraya Technological Museum, Western side compound wall of Government Museum and 
Western and Southern side compound wall of Venkatappa Art Gallery, then all along the Western 


side of Kasturaba road from Siddalingaiah Circle to Hudson Circle. 





SOUTH From Hudson Circle to all along the back side compound wall of Krishik Samaja building, back side 


compound wall of Chief Metropolitan Magistrate (CMM)Court. 





SOUTH - WEST | From the back side compound wall of Police Department Offices, excluding YMCA building and its 
premises [which is part of Sri Chamarajendra Park (Cubbon Park)), there after back side compound 
wall of RBI, back side compound wall of YAVANIKA, back side compound wall of New Public 
Offices (PWD, Education, Excise, Treasury) up to compound wall of Survey Office at K.R. Circle, 


excluding Century Club and its premises [which is part of Sri Chamarajendra Park ( Cubbon Park)]. 





WEST All along the compound wall of BESCOM building on Eastern side of Vidhan Veedi running upto 
the back side wall of GPO building, excluding the BESCOM building with its compound and fence, 
Fisheries Canteen building, Priyadarshini Children's Library building and Karnataka Wine Board 
office building, NGO's building, KGS Club building, the High Court building and Old KGID building. 
[The open space between Fisheries Canteen building and Priyadarshini Children's Library, park 
area on South Eastern side of Priyadarshini Children's Library building, the KGS Tennis Court 
premises on the Southern side of KGS Club, the park area on the Western side of NGO's building 
and the garden area in front of High Court is part of Sri Chamarajendra Park (Cubbon Park), which 
is more clearly shown in the map prepared by City Survey Offices, Sketch showing details of Sri 
Chamarajendra Park (Cubbon Park) with existing buildings and road within as per spot, 
ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರ ಮಾಪನ ತಂಡ-2 ಬೆಂಗಳೂರು ಇವರ ಪತ್ರ ಸಂಖ್ಯೆ : ಭೂಸನಿನಮಾ-2 
ಇತರೆ 88/14-15, ದಿನಾಂಕ : 07-09-2015 ರೊಂದಿಗೆ ಶ್ರೀ ಚಾಮರಾಜೇಂದ್ರ (ಕಬ್ಬನ್‌) ಪಾರ್ಕ್‌ ಸರಹದ್ದು ಕುರಿತಾಗಿ 
ತಯಾರಿಸಿ ಒದಗಿಸಿದ ಪರಿಷ್ಕೃತ ನಕ್ಷೆ]. 














The Sketch prepared by the City Survey Department vide: ಭೂಸನಿನಮಾ-2 ಇತರೆ 88/4-15, ದಿನಾಂಕ : 07-09-2015 16 
attached to this notification and shall be deemed to be a part of this notification. Any disparities found between the boundary 


visa vis the sketch, the sketch would prevail. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೭೫ 








SKETCH SHOWING DETAILS OF SRI CHAMARAJENDRA PARK(CUBBON PARK) WTH EXISTING BUILDINGS 
AND ROAD WITHIN AS PER SPOT 


ಮಾನ್ಯ ಹೂಲ.ನಿ. ನಳಿರಮಾಶನೆ ಹಸಿರು ರವರ ಪತ್ರದ ಸಾಖ್ಯೆ ಇರೂಟೂ ವಮ ಇತತೆ eS ವಿಡಂಕ 7 ಹಿ ನಂ5 ಕ್ರತಿ ಬನಾತ ೧7-೨೨-15 ರೂ ನಪ ರವರ ಸಸ್ಛ್‌ಸನ ತವಿಲ್ಛ್‌ಂ 


ಧೂ ತನಿ ನೆಮ ತಾತ್ರಿತಿ ಖಕ 8214's ರಂತೆ ಫಲ್ಬುನೆಪಾರ್ಕಿ ಬಾಜು ಓಿಕ್ಷತೆ ಮಂಡಿ ತಾರಾರಿಸಲಾದೆ ಆಶಂ್ಸುತ ಸ] 
ಈ ಸಾ: “2 


ಮ 


ದ್‌ 
CUBSBON PARK BOUNDARY 


PREPARED BY- 


FH veer ಖಲಳೇಲನಿದಿ 
Cape. ಮಾ” ಯ 

0 ಜೌ 
OY ಮರಕಾನ 5) 





By order and in the name of the Governor of Karnataka 
P.R. 653 JYOTHI R.J. 
SC-250 Under Secretary to Government, 
Horticulture Department. 


HOME SECRETARIAT 
NOTIFICATION-I 
No.HD : 42 : POP : 2013, Bengaluru, Dated : 24-08-2015. 


In exercise of the powers conferred by clause (s) of section 2 of the Code of Criminal Procedure, 1973 (Central Act 
2 of 1974), and in partial modification of earlier notifications issued in this behalf, the Government of Karnataka, hereby 
declare that with effect from the date of publication of this notification in the Official Gazette the areas and places specified 


in column (3) of the schedule below, shall cease to be within the jurisdiction of the police station specified in column (4) 


೪೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೪ಎ 





thereof and the said areas and places shall be included within the jurisdiction of the police station specified in column (2) 


thereof for the purpose of Traffic offences. 


SCHEDULE 





Name of the District Police 
SubDivision/Circle 


Name of the Police 
Station in which the 
areas and places 
mentioned in column (3) 
shall be included 


Name of the areas and 
places 


Name of the Police Station 
from. the jurisdiction of 
which areas and places 

specified in column (3) 
shall be excluded 





(1) 


(2) 


(3) 


(4) 





Shivamogga 
District/Shivamogga Sub- 
division/Doddapete Circle 


Shivamogga Traffic (West 
Police Station 


(1) Bommanakatte 
Badavane. 


Ashrya 


(2) Veternery College. 


Vinobanagara Police Station 





(1) Malligenahalli 
(2) Vajpee Badavane 


(3) Sharavathi 
College 


Dental 


(4) Anupinakatte Mandara 
Shool. 


Harakere 
Wadi-E-Huda 
Sulebail 


Indiranagara 


(5) 

(6) 

(7) 

(8) Shivadurga Badavane 
(9) 

(10) Nandan School 

( 


11) Kuvempu University 
Regional Office, near 
M.R.S. Circle 


Tunganagara Police Station 














Ameer Ahmed Circle 


(1) 

(2) Nehru Road 

(3) Gopi Circle 

(4) Durgigudi 

(5) Jail Circle 

(6) Jail Road 

(7) Laxmi Talkies Road 





Shivamogga Traffic (East) 
Police Station. 








The Traffic Police Station specified in column (2) shall be responsible for investigation of the offences as under :- 
(1) The Karnataka Traffic Control Act, 1960 (Karnataka Act 18 of 1960) ; 
(2) The Karnataka Traffic (Control of Public Vehicles) Rules, 1979 ; 


(3) The Karantaka Traffic Control (Regulation of Traffic on Highways) Rules, 1979 and the Karnataka Traffic 
Control Rules, 1979 ; 


(4) The Karnataka Public Conveyance Act, 1961 (Karnataka Act 20 of 1962). 
(5) The Motor Vehicles Act, 1988 (Central Act 59 of 1988) and the Karnataka Motor Vehicle Rules, 1989. 
(6) Offences under sections 279, 304(A), 337, 338 and 427 of the Indian Penal Code, 1860. 


By order and in the name of the Governor of Karnataka 
H.R. PUTTEGOWDA 


Under Secretary to Government, 


Home Department (Police Expenditure). 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೭೭ 





HOME SECRETARIAT 


NOTIFICATION-II 
No.HD : 42 : POP : 2013, Bengaluru, Dated : 24-08-2015. 


In exercise of the powers conferred by clause (s) of section 2 of the Code of Criminal Procedure, 1973 (Central Act 
2 of 1974), and in partial modification of earlier notifications issued in this behalf, the Government of Karnataka, hereby 
declare that with effect from the date of publication of this notification in the Official Gazette the areas and places specified 
in column (3) of the schedule below, shall cease to be within the jurisdiction of the police station specified in column (4) 
thereof and the said areas and places shall be included within the jurisdiction of the police station specified in column (2) 
thereof for the purpose of Traffic offences. 


SCHEDULE 





Name of the Police Station 
from. the jurisdiction of 
which areas and places 

specified in column (3) 
shall be excluded 


Name of the Police 
Station in which the 
areas and places 
mentioned in column (3) 
shall be included 


Name of the areas and 


Name of the District/Police places 


SubDivision/Circle 





(1) 


(2) 


(3) 


(4) 





Shivamogga 
District/Shivamogga Sub- 
division/Kote Circle 


Shivamogga Traffic (East 
Police Station 


From Ramanna Shresti Park 
upto Gandhi Bazzar Main 
Road, Shivappa Nayak Circle 


Shivamogga Traffice Police 
Station (Old) 





From Savalanga Road 
Railway Gate upto Tabbacco 
Godown 


Shivamogga Rural Police 
Station 





From Holehonnur Road Circle 
upto Purale-including 
Subbaiah Hospital areas 




















The Traffic Police Station specified in column (2) shall be responsible for investigation of the offences as under :- 
(1) The Karnataka Traffic Control Act, 1960 (Karnataka Act 18 of 1960) ; 
(2) The Karnataka Traffic (Control of Public Vehicles) Rules, 1979 ; 


(3) The Karantaka Traffic Control (Regulation of Traffic on Highways) Rules, 1979 and the Karnataka Traffic Control 
Rules, 1979 ; 


(4) The Karnataka Public Conveyance Act, 1961 (Karnataka Act 20 of 1962). 
(5) The Motor Vehicles Act, 1988 (Central Act 59 of 1988) and the Karnataka Motor Vehicle Rules, 1989. 
(6) Offences under sections 279, 304(A), 337, 338 and 427 of the Indian Penal Code, 1860. 


By order and in the name of the Governor of Karnataka 


P.R. 654 H.R. PUTTEGOWDA 


SC-50 Under Secretary to Government, 


Home Department (Police Expenditure). 
HEALTH AND FAMILY WELFARE SECRETARIAT 
NOTIFICATION 
No. HFW 63 RGU 2015, Bengaluru, Dated : 05-11-2015. 
Determination of intake and publication of the 275 additional seat matrix of Post Graduate Medical and 


Dental Degree and Diploma Courses in Government, Private and Deemed Univesity’s Medical/Dental 
Colleges for the academic year 2015-16. 


1. In the Notification No. HFW 399 MPS 2005, dated : 08-12-2006, Government have promulgated in Karnataka 
Gazette dated : 08-12-2006 the Karnataka Conduct of Entrance Test for Selection and Admission to Post Graduate Medical 
and Dental Degree and Diploma Courses Rules, 2006 and authorize Rajiv Gandhi University of Health Science to conduct 
Entrance Test for Medical/Dental Degree and Diploma seats in Government and Private Medical/Dental Colleges in the 
State. 

2. Further in the Notification No. HFW 375 RGU 2013, dated : 20-12-2013 Government have promulgated in 
Karnataka Gazette dated : 20-12-2013, the Karnataka Conduct of Entrance Test for Selection and Admission to Post 


SUB: 


೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 





Graduate Medical and Dental Degree and Diploma Courses Rules, 2006 has been amended and authorize National Board 
of Examination to conduct Entrance Test for Medical/Dental Degree and Diploma seats in Government and Private 
Medical/Dental Colleges in the State and the Entrance Test Committee shall supervise the centralized counseling for 
purpose of admission to the professional Medical and Dental Courses through a single window procedure conducted by the 
Karnataka Examination Authority. 


3. Under Section 45 (10) (b) of Rajiv Gandhi University of Health Sciences Act 1994 read with Rule 12 of the 
Karnataka Conduct of Entrance Test for admission to Post Graduate Medical and Dental Degree Courses 2006, the intake 
in Government Autonomous Medical and Dental Colleges shall be as may be notified by Government from time to time. 
Hence the intake of Post Graduate Courses and seat matrix thereof published by the Government applicable for the 
academic year 2015-16. 


4. A Consensual Agreement has been entered between Government of Karnataka and the Karnataka Professional 
Colleges Foundation and Karnataka Religious and Linguistic Minority Professional Colleges Association in the State for 
regulating admission to Post Graduate Courses in the Professional Colleges for the academic year 2015-16. As per the 
consensual agreement 33% of the total seats have been earmarked as Government seats in Private Non-Minority Medical 
and Dental Colleges and 20% of the total seats have been earmarked as Governments seats in Private Minority Medical 
and Dental Colleges in the State. 


5. Out of total number of Government Post Graduate seats 70% of the seats are earmarked to the entrance test 
candidates and 30% of the seats are earmarked to the in service candidates. Out of the 30% Post Graduate seats available 
for the in-service candidates, the following percentage of seats has been reserved for the candidates working in various 
Departments for the academic year 2015-16. 









































Department PG Medical Degree PG Medical Diploma PG Dental Degree 
Health and Family Welfare 77% 82% 74% 
ESI 10% 10% 10% 
Mahanagara Palike 5% 3% 3% 
Boards and Corporations 2% 2% 2% 
Autonomous Institutions (including Government | 6% 3% 11% 
Autonomous Medical and Dental Colleges) 
6. In Notification No. HFW 63 RGU 2015, dated : 01-04-2015 & 18-04-2015, Seat matrix and fee structure for Post 


Graduate Medical and Dental Degree and Diploma Courses in Government and Private Medical Colleges for the Year 2015-16 
were published. As of now, the Director of Medical Education in Letter No. DME/PGS/46/2014-15, dated : 11-06-2015, has 
requested to issue additional seat matrix for PG Medical and Dental Degree Courses in Private and Deemed Universities 
Medical and Dental Colleges for the year 2015-16. 


7. Now therefore, Government of Karnataka in exercise of powers conferred under Section 45 of the Rajiv Gandhi 
University of Health Sciences Act, 1994 and under sub-section (2) (c) and (3)(1) of the Karnataka Conduct of Entrance Test for 
selection and admission to Post Graduate Medical and Dental Degree and Diploma Courses Rules, 2006, hereby notify the 275 
additional seat matrix of the seats in Post Graduate Medical Degree Courses for the year 2015-16 and reservation of seats in 
favour of (1) PG Entrance 2015 candidates ; and (2) Government in-service candidates who have appeared and qualified for 
PGET-2015 in Private and Deemed Universities Medical and Dental Colleges as specified in Annexure appended to this 
Notification. 


By order and in the name of the Governor of Karnataka 
K. MURALI 
Under Secretary to Government-2 (1/0), 
Health & Family Welfare Department (Medical Education). 











ANNEXURE 
Sl. Subject K.S. Hegade Medical College, Mangaluru 
No. Govt Quota 
1. M.D. Com. Medicine 1 1 














Total 












































































































































ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೭೯ 
Sri. Hasanamba Dental College, Hassan 
Sl. 2015-16 
Department/Discipline (Degree) 
Ne: Total Intake Govt. COMEDK NRI/IP 
le M.D.S. Conservative Dentistry & Endodontics 
2. M.D.S. Oral & Maxillofacial Surgery 
3. M.D.S. Oral Medicine and Radiology 1 
4. M.D.S. Oral Pathology & Microbiology 1 
5. M.D.S. Orthodontics & Dentofacial Orthopaedics 
6. M.D.S. Paedodontics & Preventive Dentistry 
7. M.D.S. Periodontology 
8. M.D.S. Prosthodontics & Crown & Bridge 1 
9. M.D.S. Public Health Dentistry 
Total 1 1 1 
ಸಃ The Oxford Dental College, Bengaluru 
No. Subject Management Quota Seat Surrender 
to Govt. Quota 
1s Conservative Dentistry & Endodontics 
2. Oral & Maxillofacial Surgery 
3. Oral Medicine and Radiology 5 
4. Oral Pathology & Microbiology 3 
5. Orthodontics & D F Orthopaedics 
6. Paedodontics & Preventive Dentistry 
ಗ್ಗ Periodontology 
8. Prosthodontics & Crown & Bridge 
9. Public Health Dentistry 
Total 8 
P.R. 689 K. MURALI 
5೦-25 Under Secretary to Government-2 (1/0), 


Stamps 


Health & Family Welfare Department. (Medical Education). 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ. ಒಳ 664 ಪಿಎಂಎಸ್‌ 2015, ಬೆಂಗಳೂರು, ದಿನಾಂಕ: 25-11-2015. 
1872ರ ಭಾರತೀಯ ಕ್ರಿಶ್ಚಿಯನ್‌ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್‌ 
ವಿವಾಹ (ಕರ್ನಾಟಕ) ನಿಯಮಗಳು, 1961ರಂತೆ ಪಾಸ್ಟರ್‌ ಎಸ್‌.ಡಿ. ಬಾಲರಾಜ್‌ 5/0 ಲೇಟ್‌ ದಾಸಯ್ಯ, 7ನೇ ಅಡ್ಡ ರಸ್ತೆ, ಸುಭಾಷ್‌ನಗರ, ನಾಚಪಲ್ಲಿ, 
ರಾಬರ್ಟ್‌ಸನ್‌ ಪೇಟೆ, ಕೆ.ಜಿ.ಎಫ್‌-563122-ಇವರನ್ನು ಕೋಲಾರ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್‌ ಜನಾಂಗ ವಿವಾಹ ವಿಧಿಯನ್ನು ನೆರೆವೇರಿಸಲು ಅನುಮತಿಯನ್ನು ನೀಡಿದೆ. 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೇರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು (Inspector General of registration and Commissioner for 


in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 


P.R. 705 


50-25 


ಪ್ರಕಾಶ್‌. ವೈ. ಕೆ. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 





೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ. ಸಣ 70 ಎಂಎಲ್‌ಡಬ್ಲ್ಯೂ 2015, ಬೆ೦ಗಳೂರು, ದಿನಾಂಕ: 21-11-2015. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಇ 212 ಎ೦ಆರ್‌ಇ 2014, ದಿನಾಂಕ : 05-06-2014ರಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲ೦ 10ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ದೊಡ್ಡಬಳ್ಳಾಪುರ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಾಮನಿರ್ದೇಶನ ಮಾಡಿದ್ದ ಈ ಕೆಳಕಂಡ 13 ಜನ ಸದಸ್ಯರುಗಳ ಪದಾವಧಿಯು ಕಾಯ್ದೆಯ ಕಲಂ 10(4)(ಎ)ರನ್ವಯ 
ದಿನಾಂಕ : 18-07-2015ಕ್ಕೆ ಮುಕ್ತಾಯಗೊಂಡಿರುವುದರಿಂದ, ಇವರ ಸದಸ್ಯತ್ವವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. 





ಹೆಸರು ಮತ್ತು ವಿಳಾಸ 


(೮೬ 
g 
ಬ 


24 
೦ 


ಶ್ರೀ/ಶ್ರೀಮತಿ 





ತಿ. ರಂಗರಾಜು ಬಿನ್‌ ತಿಮ್ಮಯ್ಯ, 


ಚಿಕ್ಕತುಮಕೂರು, ವಿರಾಪುರ ಪೋಸ್ಟ್‌ ದೊಡ್ಡಬಳ್ಳಾಪುರ ತಾಲ್ಲೂಕು. 





ಆರ್‌. ಚಂದ್ರಕುಮಾರ್‌ ಬಿನ್‌ ರಂಗಪ್ಪ, 











2 ಉಪಾಧ್ಯಕ್ಷರು 
ಅರಶಿನಕುಂಟೆ ಎ.ಹೆಚ್‌.ಆರ್‌. ಲೇಔಟ್‌, ನೆಲಮಂಗಲ 
ಕೆ.ವಿ. ಪ್ರಭಸ್ಥಾಮಿ ಬಿನ್‌ ಕೆ.ಪಿ. ವೀರಬಸಪ್ಪ, 

3 ಸದಸ್ಯರು 
ಸೌಪಣಿಕ ಅಗ್ರ ಪ್ರೈ.ಲಿ. ನಂ. 9, ಎ.ಪಿ.ಎ.ಸಿ. ದೊಡ್ಡಬಳ್ಳಾಪುರ. 
ನಾರಾಯಣಪ್ಪ ಬಿನ್‌ ಶ್ರೀ ಮುನಿಶಾಮಪ್ಪ 

4 ಬ ಸತ ಸದಸ್ಯರು 
ಅರದೇಶಹಳ್ಳಿ, ದೇವನಹಳ್ಳಿ ತಾಲ್ಲೂಕು. 
ಎಸ್‌.ಕೆ. ಕೋದಂಡರಾಮಯ್ಯ ಬಿನ್‌ ಶ್ರೀ ಸಿ. ಕೃಷ್ಣಮೂರ್ತಿ, 

5 ಸದಸ್ಯರು 
ಸೋಲೂರು, ದೇವನಹಳ್ಳಿ. 





ಕೆ. ವೆಂಕಟೇಶ್‌ ಬಿನ್‌ ಬಿ.ಎನ್‌. ಕೃಷ್ಣಪ್ಪ, 
ದಿನ್ನೂರು ಚನ್ನರಾಯಪಟ್ಟಣ ಪೋಸ್ಟ್‌, ದೇವನಹಳ್ಳಿ. ಕ 





ಜಿ. ಲಕ್ಷ್ಮೀಪತಿ ಬಿನ್‌ ಗಂಗಪ್ಪ ಲಿಂಗನಹಳ್ಳಿ, 


ಕೊನವಟ್ಟು ಅಂಚೆ, ದೊಡ್ಡಬಳ್ಳಾಪುರ ತಾಲ್ಲೂಕು. 





8. ನಾಗರತ್ನಮ್ಮ ಬಿನ್‌ ಲಕ್ಷ್ಮೀನರಸಿ೦ಹಯ್ಯ, ನಂ. 115, ಜ್ಯೋತಿನಗರ, ನೆಲಮಂಗಲ ಸದಸ್ನರು 





ಯೋಗನಂದೀಶ್‌ ಬಿನ್‌ ಬಸವರಾಜಪ್ಪ, 
ದೇವರಹೊಸಹಳ್ಳಿ. ಸೋಪುರ ಹೋಬಳಿ, ನೆಲಮಂಗಲ. 





ಗಂಗಾಧರ ಬಿನ್‌ ಮುನಿಶಾಮಯ್ಯ, 
10. ಸದಸ್ನರು 
ತಳಗವಾರ ಕೊಡಿಗೇಹಳ್ಳಿ ಪೋಸ್ಟ್‌ ದೊಡ್ಡಬಳ್ಳಾಪುರ ತಾಲ್ಲೂಕು. 





ಸಿ.ವಿ. ಲಕ್ಷ್ಮೀಪತಯ್ಯ ಬಿನ್‌ ವೆಂಕಟಪ್ಪ, 
11. gl ಸದಸ್ನರು 
ಚನ್ನವೀರನಹಳ್ಳಿ ಸಾಸಲು ಹೋಬಳಿ, ದೊಡ್ಡಬಳ್ಳಾಪುರ ತಾಲ್ಲೂಕು. 





ರಾಜಕುಮಾರ್‌ ಬಿನ್‌ ಸಂಪೆಗಿಯಪ, 
12. 4 ಸದಸ್ನರು 
ನಾರನಹಳ್ಳಿ, ದೊಡ್ಡಬೆಳವಂಗಲ ಹೋಬಳಿ, ದೊಡ್ಡಬಳ್ಳಾಪುರ ತಾ॥. 





ರಮೇಶ್‌ ಬಿನ್‌ ಚನ್ನಪ್ಪ, 
13. ನ ಸದಸ್ಯರು 
ಮದಗೊಂಡನಹಳ್ಳಿ ಮಧೂರೆ ಹೋಬಳಿ, ದೊಡ್ಡಬಳ್ಳಾಪುರ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧.೧. 706 ಎಲ್‌.ಸಿ. ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ-] 
ಸಹಕಾರ ಇಲಾಖೆ. 


50-30 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೮೧ 





ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ. ಯೋಇ 240 ಯೋವಿವಿ 2015, ಬೆಂಗಳೂರು, ದಿನಾಂಕ: 14-10-2015. 


ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವೂ ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಚಿಕ್ಕಮಗಳೂರು ಜಿಲ್ಲೆಯ ಎನ್‌.ಆರ್‌.ಪುರ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ವ್ಯಕ್ತಿಗಳನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಚಿಕ್ಕಮಗಳೂರು ಜಿಲ್ಲೆಯ ಎನ್‌.ಆರ್‌.ಪುರ ತಾಲ್ಲೂಕು ಕೆ.ಡಿ.ಪಿ. ಸಮಿತಿಗೆ 











ಕ್ರಸಂ. ಹೆಸರು ವರ್ಗ 
ಶ್ರೀ ಕೆ.ಎಂ. ಸುಂದರೇಶ್‌, ತಂದೆ-ಮಂಜಪ್ಪಗೌಡ, 

1. ಈಚಿಕೆರೆ ಗ್ರಾಮ ಗುಬ್ಬಿಗಾ (ಸುತ್ತಾ ಅಂಚೆ, ನರಸಿಂಹರಾಜಪುರ ತಾಲ್ಲೂಕು, ಸಾಮಾನ್ಯ 
ಚಿಕ್ಕಮಗಳೂರು ಜಿಲ್ಲೆ. 
ಶ್ರೀ ಈ.ಸಿ. ಸೇವಿಯರ್‌ ತಂದೆ-ಈ.ಸಿ. ಚೆರಿಯಾ, 

2. ಬಿ.ಹೆಚ್‌. ಕೈಮರ ಹೋಸ್ಟ್‌ ನಾಗಲಾಪುರ, ನರಸಿಂಹರಾಜಪುರ ತಾಲ್ಲೂಕು, ಸಾಮಾನ್ಯ 


ಚಿಕ್ಕಮಗಳೂರು ಜಿಲ್ಲೆ. 





ಶ್ರೀ ಮಹೇಶ್‌ ಆಚಾರ್‌ ತಂದೆ-ಜನಾರ್ಧನಾಚಾರಿ, 


3 ವಾಟೇಕುಡಿಗೆ ಮಠ, ಬಾಳೆಹೊನ್ನೂರು ಹೋಸ್ಟ್‌, ನರಸಿಂಹರಾಜಪುರ ತಾಲ್ಲೂಕು, ಹಿಂದುಳಿದ ವರ್ಗ 
ಚಿಕ್ಕಮಗಳೂರು ಜಿಲ್ಲೆ. 





ಶ್ರೀ ಪಿ.ಆರ್‌. ಸದಾಶಿವ, ತಂದೆ-ಪಿ. ರಾಘವನ್‌, 
4. ಹಿಂದುಳಿದ ವರ್ಗ 
ಟಿಎಪಿಸಿಎಂಎಸ್‌ ರೋಡ್‌, ನರಸಿಂಹರಾಜಪುರ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 





ಶ್ರೀ ಶಕಿಲ್‌, ತಂದೆ-ಅಬ್ದ್ಬುಲ್‌ ಖಾದರ್‌, 
5. ಹಳೆ ಟೀಬಿ ರಸ್ತೆ ಬಾಳೆಹೊನ್ನೂರು ಹೋಸ್ಟ್‌ ನರಸಿಂಹರಾಜಪುರ ತಾಲ್ಲೂಕು, ಅಲ್ಲ ಸಂಖ್ಯಾತ 
ಚಿಕ್ಕಮಗಳೂರು ಜಿಲ್ಲೆ. 





ಕು. ಚಂದ್ರಮ್ಮ ತಂದೆ ರಾಮಯ್ಯ, 
6. ಹೊಳೆಬಾಗಿಲು, ಬಾಳೆಹೊನ್ನೂರು ಪೋಸ್ಟ್‌ ನರಸಿಂಹರಾಜಪುರ ತಾಲ್ಲೂಕು, ಪರಿಶಿಷ್ಟ ಜಾತಿ ಮಹಿಳೆ 
ಚಿಕ್ಕಮಗಳೂರು ಜಿಲ್ಲೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 707 ರಫೀ ಅಹಮದ್‌ ಎಂ.ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 1೬2, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ. ಯೋ 245 ಯೋವಿವಿ 2015, ಬೆಂಗಳೂರು, ದಿನಾಂಕ: 14-10-2015. 


ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವೂ ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ವ್ಯಕ್ತಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲ್ಲೂಕು ಕೆ.ಡಿ.ಪಿ. ಸಮಿತಿಗೆ 
ಹೆಸರು ಮತ್ತು ವಿಳಾಸ ವರ್ಗ 





(೬ 
wl 
೦ 





ಶ್ರೀ ಡಿ.ಎಸ್‌. ಸತೀಶ, ತಂದೆ-ಕೃಷ್ಣಯ್ಯ ಹೆಗ್ಡೆ, 
ಬಸೀಕಟ್ಟೆ, ಬಸ್ತೀ ಕಟ್ಟೆ ಅಂಚೆ, ಕೊಪ್ಪ ತಾಲ್ಲೂಕು ಚಿಕ್ಕಮಗಳೂರು ಜಿಲ್ಲೆ. 


ಸಾಮಾನ 

















೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 








ಶ್ರೀ ಹೆಚ್‌.ಎಸ್‌. ದಿನೇಶ, ತಂದೆ-ಸುಬ್ಬಯ್ಯ ಗೌಡ, 
2. ಸಾಮಾನ್ನ 
ಹಂಚಿಕೊಳಲು, ಕಲ್ಕರೆ ಅಂಚೆ, ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 





ಶ್ರೀ ಗೋಪಿ ಭಂಡಾರಿ, ತಂದೆ-ಭಾನು ಮೂರ್ತಿ ಭಂಡಾರಿ, 
3; ಹಿಂದುಳಿದ ವರ್ಗ 
ಕೋಗೆ ಶಾಂತಿ ಗ್ರಾಮ ಅಂಚೆ, ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 





ಶ್ರೀ ಆನಂದ ಕೆ ತಂದೆ-ಕೊರಗ್‌, 
ರಾಘವೇಂದ್ರ ನಗರ, ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 





ಶ್ರೀ ಮನ್ಸೂರ್‌ ಅಲಿ, ತಂದೆ-ಬಿ.ಕೆ. ಮೊಹಿದಿನಬ್ಬ, 
ಶೃಂಗೇರಿ ರಸ್ತೆ ಹರಿಹರಪುರ ಅಂಚೆ, ಕೊಪ್ಪ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 





ಶ್ರೀಮತಿ ಸುಮಿತ್ರಾ ನಾರಾಯಣ್‌, ಗಂಡ-ನಾರಾಯಣ್‌, 


6. ವನಸುಮ, ಶೃಂಗೇರಿ ರೋಡ್‌, ಹರಿಹರಪುರ ಅಂಚೆ, ಕೊಪ್ಪ ತಾಲ್ಲೂಕು, ಮಹಿಳೆ 
ಚಿಕ್ಕಮಗಳೂರು ಜಿಲ್ಲೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 708 ರಫೀ ಅಹಮದ್‌ ಎಂ.ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1೩2, 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಪ್ಣಿಕ ಇಲಾಖೆ. 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ. ಯೋ 269 ಯೋವಿವಿ 2015, ಬೆಂಗಳೂರು, ದಿನಾಂಕ: 18-11-2015. 


ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವೂ ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ವ್ಯಕ್ತಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕು ಕೆ.ಡಿ.ಪಿ. ಸಮಿತಿಗೆ 











ಕ್ರ. ಸಂ. ಹೆಸರು ಮತ್ತು ವಿಳಾಸ ವರ್ಗ 
ಶ್ರೀ ಮಲ್ಲನಗೌಡ ಮುನಿಗೌಡಪ್ಪ ಪಾಟೀಲ, ತಂದೆ-ಮುನಿಗೌಡಪ್ಪ ಪಾಟೀಲ, 
1 3 jd ಸಾಮಾನ್ಯ 
ಸಾ ಸಾಲೋಟಗಿ, ತಾ| ಇಂಡಿ, ಜಿ! ವಿಜಯಪುರ. 
ಶ್ರೀ ಸಿದ್ದಣ್ಣ ಬಸವಂತ್ರಾಯ ಬೂದಿಹಾಳ, ತಂದೆ-ಬಸವಂತ್ರಾಯ ಬೂದಿಹಾಳ, 
2; kl ಸಾಮಾನ 


ಸಾ॥ಅಹಿರಸಂಗ, ತಾ| ಇಂಡಿ, ಜಿ॥ ವಿಜಯಪುರ. ೨ 





ಶ್ರೀ ಬಾಬಾಸಾಹೇಬ ಭೀಮರಾವ ಪಾಟೀಲ, ತಂದೆ-ಭೀಮರಾವ ಪಾಟೀಲ, 
3. ಹಿಂದುಳಿದ ವರ್ಗ 
ಸಾ॥ ಇಂಡಿ, ತಾ ಇಂಡಿ, ಜಿ॥ ವಿಜಯಪುರ. 


ಶ್ರೀ ರಾಮಣ್ಣ ಧರ್ಮಣ್ಣ ಹಕ್ಕಿ, ತಂದೆ-ಧರ್ಮಣ್ಣ ಹಕ್ಕಿ 

೨ ಔಣ ಣಿ ಶ್‌ ಔಣ ಶ್‌ 

ಸಾ॥ ರೇವತಗಾಂವ, ತಾ॥ ಇಂಡಿ, ಜಿ॥ಿವಿಜಯಪುರ. 

ಶ್ರೀ ಬಾಬು ಎಕ್ತಾಯಾನ ಸೌದಾಗರ, ತಂದೆ-ಎಕ್ತಾಯಾನ ಸೌದಾಗರ, 


5. ಅಲ್ಪ ಸಂಖ್ಯಾತರು 
ಸಾ ಇಂಡಿ, ತಾ। ಇಂಡಿ, ಜಿ।ವಿಜಯಪುರ. | 





ಹಿಂದುಳಿದ ವರ್ಗ 








ಶ್ರೀಮತಿ ರೂಪಾ ರವೀಂದ್ರ ನಾಯ್ಕೋಡಿ, ತಂದೆ- ರವೀಂದ್ರ ನಾಯ್ಕೋಡಿ, 
6. ಪರಿಶಿಷ್ಠ ಪಂಗಡ/ ಮಹಿಳೆ 
ಸಾ| ರುಳಕಿ, ತಾ। ಇಂಡಿ, ಜಿ।ವಿಜಯಪುರ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 709 ರಫೀ ಅಹಮದ್‌ ಎಂ.ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1೩2, 
ಯೋಜನೆ, ಕಾರ್ಯಕ್ರಮ ಸ೦ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ೪೮೩ 





ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ. ಯೋಇ 14 ಯೋವಿವಿ 2015, ಬೆಂಗಳೂರು, ದಿನಾಂಕ: 20-10-2015. 


ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವೂ ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಹಾವೇರಿ 
ಜಿಲ್ಲೆಯ ಸವಣೂರು ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕ೦ಡ ವ್ಯಕ್ತಿಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ಹಾವೇರಿ ಜಿಲ್ಲೆಯ ಸವಣೂರು ತಾಲ್ಲೂಕು ಕೆ.ಡಿ.ಪಿ. ಸಮಿತಿಗೆ 





ಹೆಸರು ವರ್ಗ 


lau 
wl 
೦ 





ಶ್ರೀ ಮಂಜುನಾಥ ವೆಂಕಪ್ಪ ಉಳ್ಳಾಗಡ್ಡಿ, 
1. ks ಸಾಮಾನ 
ಸಾ: ಹತ್ತಿಮತ್ತೂರು ತಾ: ಸವಣೂರು, ಹಾವೇರಿ ಜಿಲ್ಲೆ. 





ಶ್ರೀ ರಾಮಣ್ಣ ಯಲ್ಲಪ್ಪ ಕಳಸದ, 
2. fi ಸಾಮಾನ 
ಸಾ: ಕಡಕೋಳ ತಾ: ಸವಣೂರು, ಹಾವೇರಿ ಜಿಲ್ಲೆ. 





ಶ್ರೀ ರಮೇಶ ಭರಮಪ್ಪ ಸಿಂಗಣ್ಣನವರ, 
3. 1} ಹಿಂದುಳಿದ ವರ್ಗ 
ಸಾ: ಕಳಸೂರು ತಾ: ಸವಣೂರು, ಹಾವೇರಿ ಜಿಲ್ಲೆ. 





ಶ್ರೀ ಮರದಾನಸಾಬ್‌ ಬುಡನ್‌ಸಾಬ್‌ ನದಾಫ್‌, 


ಸಾ: ತೆವರಮಳ್ಳಳ್ಳಿ ತಾ: ಸವಣೂರು, ಹಾವೇರಿ ಜಿಲ್ಲೆ. 





ಶ್ರೀ ಶಿವಾನಂದಪ್ಪ ಮಲ್ಲಪ್ಪ ತಿಪ್ಪಕ್ಕನವರ, 


ಸಾ: ಹುರಳಿಕುಪ್ಪಿ ತಾ: ಸವಣೂರು, ಹಾವೇರಿ ಜಿಲ್ಲೆ. 





ಶ್ರೀಮತಿ ಕಮಲವ್ವ ಲಿಂಗಪ್ಪ ನಾಯ್ಕರ್‌, 
6. ಷ್ಟ ಮಹಿಳೆ 
ಸಾ: ಹತ್ತಿಮತ್ತೂರು, ತಾ: ಸವಣೂರು, ಹಾವೇರಿ ಜಿಲ್ಲೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 711 ರಫೀ ಅಹಮದ್‌ ಎಂ.ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 & 2, 
ಯೋಜನೆ, ಕಾರ್ಯಕ್ರಮ ಸ೦ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಯೋಇ 43 ಯೋವಿವಿ 2014, ಬೆಂಗಳೂರು, ದಿನಾಂಕ: 09-10-2015. 
ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು (20 ಅಂಶಗಳ ಕಾರ್ಯಕ್ರಮವೂ ಸೇರಿದಂತೆ) ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 
ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲ್ಲೂಕು ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಈ ಕೆಳಕಂಡ ಸದಸ್ಯರನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶಿಸಿದೆ. 


ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲ್ಲೂಕು ಕೆ.ಡಿ.ಪಿ. ಸಮಿತಿಗೆ 





ಹೆಸರು ವರ್ಗ 


lau 
wl 
೦ 





ಶ್ರೀ ಶಿವಯೋಗೇಪ್ಪ ಗುರುಪಾದಪ್ಪ ಹುಡೇದ, 


I. ಸಾಮಾನ 
ಸುಂಗಠಾಣ ಗ್ರಾಮ, ಸಿಂಧಗಿ ತಾಲ್ಲೂಕು, ವಿಜಯಪುರ ಜಿಲ್ಲೆ. 





ಶ್ರೀ ಚಂದ್ರಕಾಂತ ಮಹಾದೇವಪ್ಪ ಸಿಂಗೆ, 
2. 1 ಸಾಮಾನ್ನ 
ಕುಮಸಗಿ ಗ್ರಾಮ, ಸಿಂಧಗಿ ತಾಲ್ಲೂಕು, ವಿಜಯಪುರ ಜಿಲ್ಲೆ. 




















R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ ಭಾಗ ೪ಎ 

















ಶ್ರೀ ನಿಂಗಪ್ಪ ಸಿದ್ದಪ್ಪ ಚಟ್ಟಿ, ಸುಂಗಠಾಣ ಗ್ರಾಮ, 


3. ಸ ಹಿಂದುಳಿದ ವರ್ಗ 
ಸಿಂಧಗಿ ತಾಲ್ಲೂಕು, ವಿಜಯಪುರ ಜಿಲ್ಲೆ. 





ಶ್ರೀ ಅಶೋಕ ಸಂಗಪ್ಪ ಸುಲಿ, 


ಸಿಂಧಗಿ ಗ್ರಾಮ, ಸಿಂಧಗಿ ತಾಲ್ಲೂಕು, ವಿಜಯಪುರ ಜಿಲ್ಲೆ. 





ಶ್ರೀಮತಿ ಲಕ್ಷ್ಮಿ ಶರಣಪ್ಪ ಸಿಂದೆ, 
5: ಟ್ಟ ಮಹಿಳೆ 
ಹೂವಿನಹಳ್ಳಿ ಗ್ರಾಮ ಸಿಂಧಗಿ ತಾಲ್ಲೂಕು, ವಿಜಯಪುರ ಜಿಲ್ಲೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P.R. 712 ರಫೀ ಅಹಮದ್‌ ಎಂ.ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1೬2, 
ಯೋಜನೆ, ಕಾರ್ಯಕ್ರಮ ಸ೦ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 





ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


